ದಾಸಸಾಹಿತ್ಯ ಮಾಲಿಕೆ: ೫ 


ಪ್ರಸನ್ನವೆಂಕಟದಾಸರ 
ಹಾಡುಗಳು 


[ ಕನಿ ಪರಿಚಯ, ಅರ್ಥಕೋಶ, ಟಿಪ್ಪಣಿ ಸಹಿತ] 


ಸಂಪಾದಕ: 
ಕಾವ್ಯಪ್ರೇನಿಂ 


ಸಹಸಂಪಾದಕರು: 


ಆರ". ಎಸ್‌. ಸುಂಕಡ, ಎಎ ಎ. 
ವ್ಹಿ. ಆರ್‌. ಬೇಗೂರ 


ಸಮಾಜ ಪುಸ್ತಕಾಲಯ, ಧಾರವಾಡ 


ಪ್ರಕಾಶಕರು: 


ಸಮಾಜ ಪುಸ್ತಕಾಲಯ 
ಧಾರವಾಡ 


© ಸಮಾಜ ಪುಸ್ತಕಾಲಯ 


ಪ್ರಥಮನ ಮುದ್ರಣ : ೧೯೭೬ 


ಬೆಲೆ: ರೂ. ೪-೫೦ 


ಮುದ್ರಕರು : 
ಪ್ರತಿಭಾ ಮುದ್ರಣ, 
ಧಾರವಾಡ 


ದಾಸಸಾಹಿತ್ಯ ಮಾಲಿಕ: 


ಕನ್ನಡದ ವೇದೋಸಪನಿಷತ್ತುಗಳೆಂ- 
ತಿರುವ ದಾಸಸಾಹಿತ್ಯ ಒಂದು ಅಮೌಲ್ಯ 
ನಿಧಿ. ನಶಿಸಿಹೋಗುತ್ತಿರುವ ಈ ನಿಧಿ 
ಯನ್ನು ಅನೇಕ ಮಹನೀಯರು, 
ಸಂಘ-ಸಂಸ್ಥೆಗಳವರು ಉಳಿಸಿಕೊಂಡು 
ಬಂದಿದ್ದಾರೆ. 


ಈಗ ಮತ್ತೆ ಅನೇಕ ದಾಸರ ಕೃತಿ 
ಗಳು ಅಲಭ್ಯವಾಗಿವೆ. ಇದನ್ನು ಅನು- 
ಲಕ್ಷಿಸಿ ಮಹತ್ತ್ವದ ಎಲ್ಲ ದಾಸರ 
ಕೃತಿಗಳನ್ನು ಸಮರ್ಪಕವಾಗಿ ಸಂಪಾ- 
ದಿಸ್ಕಿ ದಾಸಸಾಹಿತ್ಯದ ಪ್ರೇಮಿಗಳಿಗೂ, 
ಅಭ್ಯಾಸಿಗಳಿಗೂ ನೀಡುವ ಉದ್ದೇಶ 
ದಿಂದ ಈ ಮಾಲಿಕೆಯನ್ನು ಆರಂಭಿಸಿ 
ದ್ಹೇವೆ. ಹಾಡುಗಳಿಗೆ ಪರಂಪರಾಗತ 
ರಾಗ-ತಾಳಗಳೊಡನೆ, ಉತ್ತರಾದಿ ರಾಗ 
ಗಳನ್ನೂ ಜೋಡಿಸಿರುವುದರಿಂದ ಉಪ- 
ಯುಕ್ತತೆ ಹೆಚ್ಚಿದೆ. ಇದರ ಸದುಪ- 
ಯೋಗವು ಸಹೈದಯರಿಗಾಗಲೆಂದು 
ಹಾರಯಿಸು ತ್ತೇನೆ. 


—ಸಂಪಾದಕ 


ಹಯ Ne 


ಹ ಹ ಜಿ ಈ 


ಪರಿವಿಡಿ 


ದಾಸಸಾಹಿತ್ಯದ ಅವ ಲೋಕನ : 
ಪ್ರಸನ್ನವೆಂಕಟಿದಾಸರ ಚರಿತ್ರೆ-ಸಾಹಿತ್ಯ 
ಪ್ರಾರ್ಥನೆ-ಉದಯೆರಾಗ 


ಲೋಕನೀತಿ 

ಸುಳಾದಿ- ಉಗಾಭೋಗ 

ವಿಶೇಷ ಕೃತಿಗಳು ಕ 
ವೇಣುಗೀಶೆ 
ನಾರದ ಕೊರವಂಜಿ ಹಾಡು 
ಗೋವರ್ಥನೋದ್ಧಾರ 
ನಾರಾಯಣ ಪಂಜರ 
ರಂಗನ ಸೊಳಲ-ವರ್ಣನೆ 
ಗೋಹೀಗೀತೆ 
ಭ್ರಮರಗೀತೆ 
ವರುಣಪಾಶಬಂಧ ವಿಮೋಚನೆ 
ಸತ್ರದಡಿಗೆಯ ಊಟ 
ರಾಸಕ್ರೀಡೆ 
ವಸ್ತ್ರಾಹರಣ 
ವೇಣುಲೀಲೆ 
ಸಮಸ್ತನಾಮಮಣಿಗಣ 
ಮಂಗಲಾಚರಣ 
ಲಾಲಿ 


ಅಕಾರಾದಿ 


ಅಮ್ಮ ಬಾರೋ ರಂಗಮ್ಮಾ ಬಾರೋ 
ಅಳದಿರೊ ಸುಮ್ಮನಿರಮ್ಮಾ ಕೀ 

ಆದಿನಾಥಗೆ ಜಯಮಂಗಳಾ 

ಆನೆ ಬಂತಾನೆ ಬಂತಾಕೆ ಬಂತಮ್ಮ 

ಆರ ಬಾಲಕನೆ? ಜಾರನಿವನಾರ ಬಾಲಕನೇ 
ಆರೆನ್ನ ಉಳುಹುವರೈ ಎಲೊ ರಂಗಾ 

ಈ ದೇಹ ಮನವೆ ಫಾಳಿದೀಪೂ 
ಎಂಥಾದಯವಂತನೋ ಲಕ್ಷಮಿಕಾಂತಾ 
ಎಂದು ಕಾಂಬೆನು ಎನ್ನ ಸಲಹುವ 

ಏನು ಗತಿಯೋ ರಂಗಾ 

ಏಳು ಶ್ರೀಗುರುರಾಯ ಬೆಳಗಾದಿತಿಂದು 
ಒಲಿಯಯ್ಯಾ ರಂಗ ಒಲಿಯಯ್ಯಾ 
ಔಪಾಸನವ ಮಾಡು ದಾಸ ನಾನೆಂದು 

ಕರ್ತಾ ಕೃಷ್ಣಯ್ಯ ನೀ ಬಾರಯ್ಯಾ 
ಕೃಷ್ಣಲೀಲಾನಂದ ನೋಡಿಕ 

ಕಾಮನಯ್ಯನ ಕಾಮಿನಿಯರ 

ಕಾಯೋ ಗೋವಿಂದಾ 

ಗಣಪತಿವರಮೀಶಂ ನೌಮಿ ಸರ್ವಾರ್ಥಸಿದ್ಧಿ ಂ 
ಗೆಲಿಸು ಭವವ ಗುರು ಹನುಮಂತಾ 
ಚಂಚಲಿಸದೆ ನೀನು ಚತುರನಾಗು 
ಜಯಭೋ ಜಯಭೋ ಜಯ ವೆಂಕಟೀಶ ಪ್ರಭೋ 
ಜಯವ್ರಜಕ್ಕೆ ನೀ ಜನ್ಮಿ ಶಧಿಕವು 

ಜಾಣೆ ಗೋಪೆರೊಂದುಗೂಡಿ 


೧೧೯ 


ಟ್ಛ 


ತಂಜಿ`ಪುರಂದರದಾಸರ ಸ್ಮರಿಸುವೆ 

ದನುಜಾ ಮಥನ ಹರಿಸೇವೆ ಇದೆಂದು 
ದಯಮಾಡು ದಯಮಾಡು ಶ್ರೀನಿವಾಸಾ 

ದೇವ ದೇವೇಶ ವೆಂಕಟೇಶ 

ನಗಲಿಬಹುದು ನಗು ನಗು ರಂಗಯ್ಯಾ 

ನನಗೆ ಮನಕೆ ಬಡಿದಾಟಿಕೆದಾಟಾ 

ನಮ್ಮ ತಪ್ಪೇನು? ಹೇ ಘನ್ನ ನಿನಗೆ 
ನಾರಾಯಣಾಯ ನಮೋ ನಾರಾಯಣಾಯ ನಮೊ 
ನಿತ್ಕೋತ್ಸವ ಪುಣ್ಯಸಂಕುಲ ನಂದಗೋಕುಲ 
ನಿನ್ನ ಮಹಿಮೆಯನಾರು ಬಲ್ಲರು (ಉ) 

ನಿರುತ ವೈಕುಂಠ ಮಂದಿರವಿದ್ದು 

ನೀ ಕರುಣಿಸೋ ಸಿರಿವಿಠಶಲಾ 

ಪ್ರಕೃತಿಯಿಂ ಬದ್ದ ನಾ ಪ್ರಕೃತಿಯಾಳುವೆ ನೀನು (ಸು) 
ಪ್ರಹ್ಲಾದವರದ ಭಯಗಜಕೆ ಸಿಂಹ ಪರಮ 
ಪಾಲಿಸೋ ಮಾಧವಾ ಈ ತೆರದಲೀ 

ಬಂದೆ ಕೇಳೆ ಗೋವಿಂದ ನಾ 

ಬಾಲನ ಮ್ಯಾಲೆ ನಿನ್ನ ಮೋಹವಮ್ಮಾ 

ಬಿಡು ನಾಚಿಕೆಯ ನುಘ್ಪುಡಿಸು ಚಕ್ರಿಯನು 
ಬೇಸರದೆಂದೂ ಸದಾಶಿವನೆನ್ನಿ 

ಭೃಂಗ ನಿನ್ನಟ್ಟಿದನೆ ನರಿರಂಗ 

ಮನವೇ ಮಾಧವನ ಮರೆಶುದರಿಂದೆ 
ಮರೆಯದಿರು ಮನವೆ ಮಾಧವನಾ 

ಮರೆಯೆ ಹರಿಗೆ ಅಭಿಮೂುಖರ ಭಾಗ್ಯವೇ ಭಾಗ್ಯ (ಸು) 
ಮಹತಿಗೆ ಮಹತು ಶ್ರೀಹರಿಯ ನಾಮಾ 
ಮಹಾಬಾಹುಶಾಲಿ ಕೇಳು ರಾಮಾ ರಾಮಾ 
ಯಾತಕೆಲೆ ಮನವೆ ನೀ ಭೀತಿಗೊಳುವೆ 
ಯೋಗವೆಂದರೆ ದಾವುದು ಮಾನಿಸಾಗೆ 


ರೆಂಗ ಕೊಳಲನೂದಲಾಗಿ ೮೭ 
ರಕ್ಷಿಸು ರಕ್ಷಿಸು ದೇವ ಫ್ರಿ 
ರಾಮ ರಘುಕುಲ ಸಾರ್ವಭೌಮ ಪೂರಣಕಾಮಾ (ಸು) ೬೧ 
ರಾಮ ರಾಮಾ ಸೀತಾರಾಮಾ ೧೮ 
ಲಾಲಿ ಮುಕುಂದ ಲಾಲಿ ಗೋವಿಂದ ೧೧೯ 
ವೃಥಾ ಭವದಿ ಮೆರೆದೆ ಮನಜಾ ೫೫ 
ವಿಠಲಾ ಪಿಡಿ ಎನ್ನ ಕೆಯ್ಕಾ ಆ 
ವೇಣುಗೋಪಾಲನ ವೇಣು ನರ್ಣಿಸರು ೧೦೩ 
ಶ್ರೀವಿಷ್ಣು ಸ್ಮರಣೆಯಂ ಸಾಧುಸಂಸರ್ಗ ೫೩ 
ಸಂಗವಾಗಲಿ ER ಲಪ 
ಸಂತಾರೇ ಭವದೂರರು ಹಿತಕಾಯರು ೪೦ 
ಸಖ್ಯವಿರಬೇಕು ಹರಿಭಕ್ತ ಜನಕೆ ೧೯ 
ಸತತ ಕಲ್ಯಾಣ ಅಚ್ಯುತ ಭಟರಿಗೆ ೨.೨ 
ಸಮಸ್ತನಾನು ಮಣಿಗಣ ಷಟ್‌ ಚರಣ ಪದ್ಯಮಾಲಾ ೧೧೬ 
ಸಲಹು ವೆಂಕಟರಮಣ ದಯಾಂಬುಧಿ ೧೩ 
ಸಲೆಸಲ್ಲಾ ನವಸಭೆಸಲ್ಲಾ (ಉ) ೬೫ 
ಸುಕಾಲಕೆ ಧರ್ಮವ ಮಾಡುವದೇ ಲೇಸು ೩೮ 
ಸುಳಿದನ್ಯಾರೆ ಈಗ ಸುಳಿದನ್ಯಾರೆ ೩೦ 
ಸ್ಸ ರೆನಲ್ಲೀ ಕಾಯಾ ಸಿ ರವಲ್ಲಾ ೫೧ 
ಹಕ್ಕಿ ಯ ಹೆಗಲೇರಿ ೨೪ 
ರಣ ನಮ್ಮ ತಾಯಿ- ತಂದಿ ೨೫ 
ಹರಹರ ಪುರಹ ರ ಗಿರಿಜಾಮುನೋಹರ ೨ 
ಹರಿಕಥಾಶ್ರವಣ ಸಾಥನನೆ ಮುಕುತಿ ಇದಕೆ ರ್ಳ 
ಹರಿ ನೀ ವಿಡಿದ ಕಲ್ಲುವೇ ರತುನಾ ೩೧ 
' ಹರಿಪ್ರವಣರು ಗೋಪಾಲಕರು ೯೫ 
ರಿಯ... ದಾಸತ್ವವ ಹೊಂದಿ ೬೦ 


ಹೆರಿಯ ಒಂಭತ್ತು ಭಕುತಿ ಬಲ್ಲ ಧೀರಾ (ಉ) ೬೫ 


Vil 


ಹರಿಯೆ ಎನಗಾರು ಗತಿಯೋ 

ಹೀಗಿದ್ದರೆ ಲೇಸು ಜ್ಞಾನಿಗೆ 

ಹುಡಿಯಾ ಹೊರಳೇನು ಬಡಕೊಂಡರೇನು? 
ಹೆಣಗಿದರಾಗದು ಒಣತರ್ಕದಲಿ 

ಹೇಳಿದ ಯಮಧರ್ಮ ತನ್ನಾಳಿಗೆ 


ಹೈಮಂತದ ಪ್ರಥಮ ಮಾಸದಿ 
ಪಲಿಬನಬುನ 
ಮಿಡ್ತಿಪಿನ ಲಷ 


೧೬ 
೫೭ 
೪೬ 


ಓತಿ 


೫೪ 
೯೯ 


ದಾಸಸಾಹಿತ್ಯ ಮಾಲಿಕೆಯ ಗ್ರಂಥಗಳು 


ತ 


ಕನಕದಾಸರ ಹಾಡುಗಳು 
ಪುರಂದರದಾಸರ ಹಾಡುಗಳು 
ಜಗನ್ನಾಥದಾಸರಕಿಹಾಡುಗಳು 
ಗೋಪಾಲದಾಸರ ಹಾಡುಗಳು 
ಪ್ರಸನ್ನವೆಂಕಟಿದಾಸರ ಹಾಡುಗಳು 


ವಿಜಯದಾಸರ ಹಾಡುಗಳು 
ವಾದಿರಾಜರ ಹಾಡುಗಳು 
ಶೀಪಾದರಾಯರ ಹಾಡುಗಳು 
ವ್ಯಾಸರಾಯರ ಹಾಡುಗಳು 


ದಾಸ ಸಾಹಿತ್ಯಾವಲೋಕನ 


( ಪರಂಪರೆಯ ಪಕ್ಷಿನೋಟ) 


« ಸಮಾಜ ಸುಧಾರಣಾ ಅಂಗಗಳಲ್ಲಿ ಸಾಹಿತ್ಯದ ಪಾತ್ರವೂ ಪ್ರಮುಖ 
ವಾದದ್ದು.” ಸಾಹಿತ್ಯವು ಸಮಾಜದ ಕನ್ನಡಿ ಎಂದೂ ಹೇಳುತ್ತಾರೆ. 
ಆದುದರಿಂದಲ್ಲೇ ಸಾಹಿತ್ಯದ ಮುಖಾಂತರ ಸಮಾಜ ಸುಧಾರಣೆಯಾಗ 
ಬೇಕು ಎಂಬ ಸೊಲ್ಲು ಇಂದು ಎಲ್ಲೆಡೆಗೂ ಕೇಳಿ ಬರುತ್ತದೆ. ವ್ಯಕ್ತಿಯ 
ನೋವು-ನಲಿವುಗಳ ಚಿತ್ರ, ಈ ಸಾಹಿತ್ಯದಲ್ಲಿ ಒಂದೆಡೆಗೆ ಕಂಡು ಬಂದರೆ; 
ಮತ್ತೊಂದೆಡೆಗೆ ಸಾಹಿತಿಯು ತನ್ನ ಲೇಖನಿಯಿಂದ ಸಮಾಜದ ಲೋಪಷ- 
ದೋಷಗಳನ್ನು ಚಿತ್ರಿಸುತ್ತಾನೆ. ಇಂದಿನ ಸಮಾಜದಲ್ಲಿಯ ಜಾತಿಭೇದ, 
ಬಡವ- ಸಿರಿವಂತನೆಂಬ ಭೇದಭಾವ-- ಮುಂತಾದ ಚಿತ್ರಗಳನ್ನು ಸಾಹಿತಿಯು 
ಜಾಣ್ಮೆಯಿಂದ ಚಿತ್ರಿಸುತ್ತಾನೆ. ಈ ಚಿತ್ರಣವು ನಾಟಕ್ಕ ಕಾದಂಬರಿ, 
ಸಣ್ಣಕಥೆ ಇಲ್ಲವೆ ಪದ್ಮರೂಪದಲ್ಲಿ ಪ್ರಕಟವಾಗುತ್ತದೆ. ಆದುದರಿಂದ 
ಸಮಾಜದ ಪುನರ್ನಿರ್ಮಾಣ ಮಾಡಲು ಹೊರಟ ಇಂದಿನ ಸರಕಾರವು 
ಸಾಹಿತ್ಯದಿಂದಲೂ ಕೆಲವು ಅಂಶಗಳನ್ನು ಪಡೆದರೆ ಒಳಿತು. ಈ ದಿಶೆಯಲ್ಲಿ 
ಸುಧಾರಣೆ ಮಾಡಿದರೆ ಆದರ್ಶ ಸಮಾಜ ನಿರ್ಮಾಣದ ಗುರಿಯು ಸಾಧಿಸ 
ಬಲ್ಲದು. 

ಭಾರತವು ಹಲವು ಸಂಸ್ಕೃತಿಗಳ ತವರಾಗಿದೆ ಹಲವು ಧರ್ಮಗಳ 
ಆಗರವಾಗಿದೆ. ಅದರಲ್ಲಿ ಕರ್ನಾಟಕವಂತೂ ವಿವಿಧ ಭಕ್ತಿಪಂಥಗಳ ನೆಲೆ- 
ಯಾಗಿದೆ, ಆದಿ ಕಾಲದಿಂದಲೂ ವಿವಿಧ ಧರ್ಮಗಳು ಈ ಧರ್ಮಗಳನ್ನು 
ಬೋಧಿಸುವ ಧರ್ಮೋಪದೇಶಕರು, ಮಹಾತ್ಮರು ಈ ಪುಣ್ಯಭೂಮಿಯಲ್ಲಿ 
ಜನ್ಮತಾಳಿ ಕಾಲಕಾಲಕ್ಕೆ ಸಮಾಜದಲ್ಲಿ ಹಾಳಾಗಿ ಹೋಗುತ್ತಿರುವ ನರತೆ, 


ಜು 


ಲ ಜು 
, ಪ್ರೀತಿ ಸಹಕಾರ, ಕಾಯಕ ಮುಂತಾದ ಜೀವನವಂ”ೌಲ್ಕ 


ಗಳನ್ನು ಕುರಿತು ಜನತೆಗೆ ಎಚ್ಚರಿಕೆಯಿತ್ತಿದ್ದಾರೆ. 


ಜಾತಿ 
ಸಂಸ. ತಿ 
೪ 


ವೇದ-ಉಸನಿಷತ್ತುಗಳು ಜನಸಾಮಾನ್ಯನಿಗೆ ನಿಲುಕದ ಕಠಿಣವಾದ 
ತತ್ವಗಳನ್ನೊಳಗೊಂಡಿವೆ. ಸುಸಂಸ್ಕೃತನಾದ್ಕ ಉಚ್ಚಮಟ್ಟಿದ ತಿಳುವಳಿಕೆ 
ಯುಳ್ಳವನು ಮಾತ್ರ, ಆಳವಾದ ಅಧ್ಯಯ ನದಿಂದ ಈ ತತ್ವಗಳನ್ನು ತಿಳಿಯ 
ಬಹುದಿತ್ತು. ಜನಸಾಮಾನ್ಯನಿಗೆ ಇವುಗಳ ಅಧ್ಯಯನ ಒತ್ತಟ್ಟಿಗಿರಲಿ 
ಸಮಿಪ ಕೂಡ ಹೋಗುವ ಅಧಿಕಾರವಿರಲಿಲ್ಲ. ಅವನ ಮಟ್ಟಿಗೆ ಅವು 
ನಿಲುಕದ ನಕ್ಷತ್ರವಾಗಿದ್ದವು. 


ಇಲ್ಲಿ ತತ್ತ, ಧರ್ಮ ಮುಂತಾದವುಗಳ ಗಹನವಾದ ವಿವೇಚನೆಯು 
ನಮ್ಮ ಉದ್ದೇಶವಲ್ಲ. ಆದುದರಿಂದ ಧಾರ್ಮಿಕ ಸಾಹಿತ್ಯ ಹೇಗೆ ಉದಿಸಿದೆ- 
ಯೆಂಬುದನ್ನು ತಿಳಿಯೋಣ. ಕನ್ನಡ ಸಾಹಿತ್ಯ ಇತಿಹಾಸದ ಪುಟಗಳನ್ನು 
ತಿರುವುತ್ತಾ ಹೋದರೆ ವಡ್ಡಾರಾಧನೆ ಹಾಗೂ ಕವಿರಾಜಮಾರ್ಗಗಳು ಉಪ- 
ಲಬ್ಧ ಪ್ರಾಚೀನ ಕೃತಿಗಳೆಂದು ಹೇಳಬಹುದು. ಇವುಗಳಲ್ಲಿ ವಡ್ಡಾರಾಧನೆ 
ಜೈನತತ್ವವುಳ್ಳ ೧೯ ಕಥೆಗಳನ್ನು ಹೊಂದಿದೆ. ಕವಿರಾಜಮಾರ್ಗವು 
ಕಾವ್ಯಲ ಕ್ಷಣಗ್ರಂಥವಾಗಿದೆ. ಮಹಾಕವಿ ಪಂಪನಿಂದ ಅಂದರೆ ಹತ್ತನೆಯ 
ಶತಮಾನದಿಂದ ಧರ್ಮದೃಷ್ಟಿಯೇ ಸಾಹಿತ್ಯ ಸೃಷ್ಟಿಗೆ ಕಾರಣವಾಗುತ್ತ 
ಬಂದಿದೆ. ಹತ್ತನೆಯ ಶತಮಾನದಿಂದ ಸುಮಾರು ಹನ್ನೆರಡನೆಯ ಶತ- 
ಮಾನದವರೆಗೆ ಚಂಪೂಕಾವ್ಯ ಪ್ರಕಾರವು ಜೈನತತ್ವವನ್ನೊಳಗೊಂಡ 
ಶ್ರೇಷ್ಠ ಸಾಹಿತ್ಯವನ್ನು ಹೊತ್ತು ತಂದಿದೆ. ಒಂದು ರೀತಿಯಲ್ಲಿ ಕನ್ನಡ 
ಸಾಹಿತ್ಯದ ಉದಯವೇ ಜೈನ ಸಾಹಿತ್ಯದಿಂದಾಯಿತು ಎಂದೂ ಹೇಳುವ- 
ದುಂಟು. 

ಹತ್ತನೆಯ ಶತಮಾನದಿಂದ ಹನ್ನೆರಡನೆಯ ಶತಮಾನದ ವರೆಗಿನ 
ಸಾಹಿತ್ಯ ಜನುಭಾವಸಾಹಿತ್ಯವಲ್ಲ, ಮಹಾಭಾರತ, ರಾಮಾಯಣಗಳ 
ಕಥಾವಸ್ತು ವುಳ್ಳ ಚಂಪೂ ಕಾವ್ಯಗಳು, ತೀರ್ಥಂಕರರ ಚರಿತ್ರೆಯಳ್ಳ ಜೈನ 
ಪುರಾಣಗಳು ಈ ಕಾಲದಲ್ಲಿ ಜನ್ಮತಾಳಿವೆ. ಹನ್ನೆರಡನೆಯ ಶತಮಾನದ 
ನಂತರದ. ಸಾಹಿತ್ಯ ಅನುಭಾವ ಸಾಹಿತ್ಯವೆಂದು ಹೇಳಬಹುದು. ಅನು- 


ಪಾ 


ಭಾವದ ದಿವ್ಯಶಕ್ತಿಯನ್ನು ಹೊತ್ತು ತಂದವರು ೧೨ ನೆಯ ಶತಮಾನದ 
ಶಿವಶರಣರು. ಈ ವರೆಗೆ ಮೆರೆದಿದ್ದ ಚಂಪೂ ಸಂಪ್ರದಾಯವು ಶಿವಶರಣರ 
ಕಾಲಕ್ಕೆ ಮಂದಗತಿಯಿಂದ ಸಾಗಿತು. ಶಿವಶರಣರು ಭಾಷಾದೃಸಷ್ಟಿಯಿಂದ, 
' ಛಂದಸ್ಸಿನ ದೃಷ್ಟಿಯಿಂದ ಕ್ರಾಂತಿಗೈದರು. ತತ್ತೋಪದೇಶವನ್ನೂ 
ಕೂಡ ಜನಸಾಮಾನ್ಯನಿಗೆ ಒಗ್ಗುವ ರೀತಿಯಲ್ಲಿ ಮಾಡಲಾರಂಭಿಸಿದರು. 
ಶಿವನನ್ನೇ ಆರಾಧ್ಯದೇವನನ್ನಾಗಿಟ್ಟುಕೊಂಡ ಈ ಶರಣಸಂಪ್ರದಾಯ 
ಕರ್ನಾಟಕದಲ್ಲಿ ಮಹಾಕ್ರಾಂತಿಯನ್ನೇ ಉಂಟುಮಾಡಿತು. ಮೇಲು 
ಕೀಳು ಉಚ್ಚ- ನೀಚ, ಬಡವ- ಶ್ರೀಮಂತ ಎಂಬ ವೈಷಮ್ಯದಿಂದ ಕೂಡಿದ 
ಅಂದಿನ ಸಮಾಜಕ್ಕೆ ಶಿವಶರಣರು ಬೋಧನಾಮೃತದ ಧಾರೆಯನ್ನೆರೆದು 
ಪರಿಶುದ್ಧ ಗೊಳಿಸಿದರು. ಛಂದೋಬದ್ಧ ವಾದ ರಚನೆಗಳ ಬದಲಾಗಿ “ವಚನ” 
ಸಾಹಿತ್ಯ ಪ್ರಕಾರವು ರೂಢಿಗತವಾಯಿತು. 

ಶಿವಶರಣರ ತರುವಾಯದ ಅನುಭಾವಸಾಹಿತ್ಯ ನಿರ್ಮಾತೃಗಳೆಂದರೆ 
ಹರಿದಾಸರು. ಕನ್ನಡ ನಾಡಿನ ಭಕ್ತಿ ಪರಂಪರೆಯಲ್ಲಿ ಹರಿದಾಸರು ವಚನ 
ಮಹಾನುಭಾವರ ಸಂಪ್ರದಾಯಕ್ಕೆ ಉತ್ತರಾಧಿಕಾರಿಗಳಾಗಿ ಬಂದ ಮಹಾನು 
ಭಾವರು. ಹರಿದಾಸರು ತ್ರೀಹರಿಯನ್ನು ಆರಾಧ್ಯದೈವತವನ್ನಾಗಿಟ್ಟು 
ಕೊಂಡು ಶ್ರೀಹರಿಯ ಸ್ತುತಿಯೊಂದಿಗೆ ಸಮಾಜ ಬೋಧನಾಪರವಾದ 
ಕೀರ್ತನ, ಸುಳಾದಿ, ಉಗಾಭೋಗಗಳನ್ನು ರಚಿಸಿದರು. ಶಿನಶರಣರಂತೆ, 
ಆತ್ಮಸಾ ಕ್ಲಾತ್ಕಾರ ಹಾಗೂ ನೀತಿಬೋಥೆಗಳು ದಾಸವರೇಣ್ಯರೆಲ್ಲರ ಗುರಿ- 
ಯಾಗಿದ್ದವು. ಕನ್ನಡ ವಾಜ್ಮಯದಲ್ಲಿ ವಚನಸಾಹಿತ್ಯಕ್ಕಿದ್ದ ಪ್ರತಿಭೆ 
ಹಾಗೂ ವಿಶೇಷ ಸ್ಥಾನಗಳು ದಾಸ ಸಾಹಿತ್ಯಕ್ಕೂ ಇನೆ. ಆದುದರಿಂದಲೇ 
ದಾಸಸಾಹಿತ್ಯ - ಶರಣಸಾಹಿತ್ಯಗಳೆರಡನ್ನೂ ವಿದ್ವಾಂಸರು “ ತವನಿಧಿ” 
ಎಂದು ಕರೆದಿದ್ದಾರೆ. ಕನ್ನಡ ವಾಗ್ದೇವಿಯ ಎರಡು ಕಣ್ಣುಗಳೆಂದೂ 
ಸ್ತುತಿಸಿದ್ದಾರೆ... ಮಧ್ಯಯುಗದ ವಚನ ಸಾಹಿತ್ಯದಲ್ಲೂ ದಾಸಸಾಹಿತ್ಯ 
ದಲ್ಲೂ ಭಕ್ತರ ಗಾಢ ಭಗವತ್ತೀತಿ ಸೂಸಿದೆ; ದಿವ್ಯ ಮಧುರ ಧರ್ಮಸುಭೆ 
ತುಂಬಿದೆ. ದೈವಭಕ್ತರು ಹಲವಾರು ಶತಮಾನಗಳಿಂದ ಈ ವಚನಗಳನ್ನು- 
ಕೀರ್ತನೆಗಳನ್ನು ಹಾಡಿ ನಲಿದು ಆತ್ಮೋದ್ಧಾರಮಾರ್ಗವನ್ನು ಕಂಡುಕೊಂಡಿ 
ದ್ಹಾರೆ, ಮಾನವ ಹೃದಯದ ತಂತಿಗಳನ್ನು ಅವು ಅಂದಿನಂತೆ ಇಂದಿಗೂ 


ಇ ಕೊಸ 


ಮಿಡಿಯುತ್ತವೆ.. ಕೆಲವು ವಚನ ಕೀರ್ತನೆಗಳೆಂತೂ ಉಜ್ವಲ ಕಾವ್ಯ 
ಗುಣಗಳಿಗೆ ಪ್ರಸಿದ್ಧ ವಾಗಿವೆ. ಈ ಸಂಗೀತ ಗುಣವೇ ಅವುಗಳನ್ನು ಚಿರಂತನ 
ವಾಗಿಸಿದೆ. 


ವಿಜಯನಗರ ದೊರೆಗಳ ಆಳಿಕೆಯ ಕಾಲವು ದಾಸ ಸಾಹಿತ್ಯದ ವಸಂತ 
ಕಾಲವಾಗಿದೆ.  ನಜಯೆನಗರ ಸಾಮ್ರಾಜ್ಯದ ಸತನದೊಂದಿಗೆ ಹ 
ತ್ಯವೂ ಕ್ಷೀಣಿಸುತ್ತ ಬಂದಿರುವದನ್ನು ಕಾಣುತ್ತೇವೆ. ಹರಿದಾಸರು ಕೇವಲ 
ಮಧ್ರಮತ ಪ್ರಚಾರಕರು ಎಂಬ ಹೇಳಿಕೆಯುಂಟು, ಆದರೆ ಇದು ಸರಿಯಲ್ಲ. 
ಕೇವಲ ಮಧ್ವಮತ ಪ್ರಸಾರಕಾರ್ಯನನ್ನು ಹರಿದಾಸರು ಕೈಕೊಂಡಿದ್ದರೆ 
ಹರಿದಾಸಸಾಹಿತ್ಯವು ಶುಷ್ಕವಾಗುತ್ತಿತ್ತು. ಇಷ್ಟೊಂದು ಜನಪ್ರಿಯವಾಗು 
ತ್ರಿರಲಿಲ್ಲ. ಹರಿದಾಸರ ಸ್‌ ಕನ್ನಡ ಸಾಹಿತ್ಯ ವಾಹಿನಿ ಒಂದಿ- 
ಲ್ಲೊಂದು ಧರ್ಮತತ್ವದೊಂದಿಗೆ ವಿ ನಿಧ ರೂಪಗಳಲ್ಲಿ ಮುದ್ದ ಣನವರೆಗೂ 
ಹರಿದಿದ್ದಾಳೆ. 


ಭಕ್ತಿಯ ಪ್ರಾಚೀನಕೆ-ಭಕ್ಕಿಪಂಥಗಳ ಮೂಲ: 


ನೀರಿನ ಪ್ರವಾಹವು ಬೇರೆ ಬೇರೆ ಪ್ರದೇಶಗಳಲ್ಲಿ ಹಾಯ್ದು ಹೋಗು 
ವಾಗ ಆಯಾ ಪ್ರದೇಶದ ಭೂಗುಣಗಳಾದ ಉಪ್ಪು, ಸೌಳ್ಕು ಸಿಹಿ ಮುಂತಾದ 
ರುಚಿಯನ್ನು ಮೈ ಗೂಡಿಸಿಕೊಳ್ಳು ವಂತ ಮ ತ ,ನಲ್ಲಿಯೆ ಪ್ರೇಮರಸವು 
ಕೂಡ ವಹಿಸುತ್ತಿರುವ ಪಾತ್ರಗಳಿಗೆ ತಕ್ಕಂತೆ: ಗುಣಧರ್ಮದಲ್ಲಿ ಬದಲಾ- 
ವಣೆ ಹೊಂದುತ್ತ ಹೋಗುತ್ತದೆ. ವಾತ್ಸಲ್ಯ, ಪ್ರೀತಿ, ಅಕ್ಕರತೆ, ಪ್ರಣಯ, 
ಗೌರವ, ಭಕ್ತೆ ಇವೇ ಆಗುಣ ಂಧರ್ಕೆ ಗಳೆಂದು ಕರೆಯಲ್ಪಡುತ್ತವೆ. ಇವೆಲ್ಲಾ 
ಪ್ರೇಮರಸದ ಪ್ರತಿರೂಪಗಳಾಗಿವೆ. ಹಾಗಾದರೆ ಭಕ್ತಿ ರಸವೂ ಪ್ರೇಮರಸದ. 
ಸ ರೂಪ ಫಂ ಈ ಭಕ್ತಿರಸದ ಮೂಲ ಉಗಮಕ್ಕೆ 
ದೇವರ ಸಂಕೇತನೆನಿಸಿದ ಮೂರ್ತಿ - ಪ್ರತಿಮೆಗಳು. ಕಾರಣವಾಗಿವೆ. 
ಜಗತ್ತಿನ ಪ್ರತಿಯೊಂದು ಜನಾಂಗವೂ ಒಂದಿಲ್ಲೊ ಡು. ರೂಪದಿಂದ. 
ಮೂರ್ತಿಪೂಜೆಯನ್ನು ಹೊಂದಿದೆ. ಕೆಲವೆಡೆ ಸಾಕಾರವಿದ್ದ ರೆ ಇನ್ನು 
ಕೆಲವೆಡೆ ನಿರಾಕಾರವಿದೆ, ಒಾರತದಲ್ಲಿ ಈ ಮೂರ್ತಿ ಪೂಜೆಯ ; ಪ್ರಾಚೀನ- 


ತಿ 


ತೆಯು ಹರಪ್ಪಾ ಮೊಹೆಂಜೋದಾರೊ ಸಂಸ್ಕೃತಿ ಕಿಗಳ ವರೆಗೂ ಹೋಗುತ್ತದೆ. 
ಇಲ್ಲಿಯ ಅವಶೇಷಗಳ ಆಧಾರದಿಂದ, ಮೊದಲಿನಿಂದಲೂ ಭಕ್ತಿಯ 
ಪ್ರವಾಹವು ಒಂದಿಲ್ಲೊಂದು ರೀತಿಯಲ್ಲಿ ಒಂದಿಲ್ಲೊಂದು : ಮಾರ್ಗದಲ್ಲಿ 
ಹರಿಯುತ್ತ ಬಂದಿದೆ ಎಂದು ಹೇಳಬಹುದು. ಒಂದೆಡೆ ನಿಷ್ಣುಪರವಾಗಿದ್ದರೆ, 
ಮತ್ತೊಂದೆಡೆ ಶಿವಪರವಾಗಿದೆ. 

ಕರ್ನಾಟಕದಲ್ಲಿ ಶೈವ ಪಂಥ, ವೈಷ್ಣವ ಪಂಥಗಳೆರಡೂ ಎದುರು- 
ಬದುರಾಗಿ ನಿಂತವು. ರಾಜಾಶ್ರಯ ಇವುಗಳಿಗೆ ಕಾಲಾನುಕ್ರಮದಿಂದ 
ಲಭಿಸಿತು. ರಾಜಾಶ್ರಯದ ಭದ್ರವಾದ ರಕ್ಷೆಯಲ್ಲಿ, ಅಪಾರವಾದ ಜನಾ- 
ದರಣೆಯ ಪಾಲನೆಯಲ್ಲಿ, ಈ ಎರಡೂ ಭಕ್ತಿಸಂಥಗಳು ಕರ್ನಾಟಕದಲ್ಲಿ 
ಬಹುಕಾಲ ಬಾಳಿದವು. ತತ್ವವಿಚಾರದಿಂದಲೂ ಎಲ್ಲಾ ಭಕ್ತಿಪಂಥಗಳು 
ಕ್ರಾಂತಿಯ ಕಕಳೆಯನ್ನೇ ಊದಿವೆ... ವೇದ್ಮಉಪನಿಷತ್ತುಗಳಲ್ಲಡಗಿದ 
ಗಹನವಾದ ತತ್ವಗಳನ್ನು ಸುಲಭವಾಗಿಸಿ ಜನಸಾಮಾನ್ಯನಿಗೆ ತಿಳಿಸುವ 
ಪ್ರಯತ್ನ ಮಾಡಿವೆ. 

ಕ್ರಿ. ಶ. ೧೨ನೆಯ ಶತಮಾನದಿಂದ ೧೪ನೆಯ ಶತಮಾನದ ಕಾಲ 
ವೆಂದರೆ ಕರ್ನಾಟಕದಲ್ಲಿ ಅತಿ ಅದ್ಭುತ ತತ್ವಗಳ, ಉನ್ನತ ವಿಚಾರಗಳ 
ತಾಕಲಾಟದ : ಕಾಲವಾಗಿದೆ. ಈ ಕಾಲದಲ್ಲಿ ಬಸವಣ್ಣನವರ ವೀರಶೈವ 
ಧರ್ಮವೂ, ಶ್ರೀ ರಾಮಾನುಜರ ವಿಶಿಷ್ಟಾ ಜ್ವೈತವೂ, ಶ್ರೀಮಧ್ವಾಚಾರ್ಯರ 
ದ್ರೈತಸಿದ್ದಾ ೦ತವೂ ಉಗಮಹೊಂದಿ ಸರತತ್ವ ಜೀಕೆ ಉಚ್ಚ- 
ಮಟ್ಟಕ್ಕೆ ರಿಸಿದವು. ಮಧ್ವಾಚಾ ಇರ್ಯರು ರಾಮಾನುಜರ ಮೂರು ತತ್ವ 
ಗಳನ್ನು ಖಂಡಿಸಿ ಜೀವಾತ್ಮ, ಪರಮಾತ್ಮ ಎಂಬ ಎರಡೇ ತತ್ವಗಳನ್ನು 
ಒಪ್ಪಿ ಕೊಂಡು ಜೀವಾತ್ಮ ಪರಮಾತ್ಮ ಪರಸ್ಫರ ಭಿನ್ನರೆಂದೂ ಅವರ ಭಿನ್ನತೆ 
ಶಾಶ್ವತನೆಂದೂ ಸಾಧಿಸಿದರು. ತಮ್ಮ ತಮ್ಮ ಮತಪ್ರಚಾರಕ್ಕೆ ಇವರೆಲ್ಲಾ 
ಭಕ್ತಿಪಂಥವನ್ನೇ ಬಳಸಿಕೊಂಡಿದ್ದಾರೆ. 

ತತ್ವ ನಿವೇಚನೆಗೂ ಭಕ್ತಿ ಮಾರ್ಗಕ್ಕೂ ತಳುಕು ಹಾಕಿ ಹೃ ದೆಯಂಗಮ 
ವಾಗಿ ಉಪದೇಶ ಮಾಡಿದವರೆಂದರೆ ಪ್ರೈತಸಿದ್ದಾ ೦ತದ ಪ್ರವರ್ತಕರಾದ 
ಮಧ್ವಾಚಾರ್ಯರೆಂದು ಹೇಳಚೇಕು. ಕರ್ನಾಟಕ ಹರಿದಾಸ ಪರಂಪಕೆಗೆ 
ಮಧ್ಯಾ ಚಾರ್ಯರೇ ಮೂಲಪುರುಷರು. ತಮ್ಮ ಸಿದ್ಧಾಂತದಲ್ಲಿ ಪ್ರಮಾಣ 


ಎ ಶ್ರ 


ಗಳ ಸ್ವರೂಪವನ್ನು ಕೂಲಂಕಷವಾಗಿ ಫಿರೂಪಿಸಿದ್ದಾರೆ. ಇದೇ ಕಾರ್ಯವು 
ಮುಂದೆ ಅನೇಕ ಜನರಿಂದ ಮುಂದುವರಿಸಲ್ಪಟ್ಟ ತು. ಮಧ್ವಾಚಾರ್ಯರ 
ನಂತರದ ಹರಿದಾಸರೆಲ್ಲಾ ತಮ್ಮ ಕೀರ್ತನೆಗಳಿಗೆ ಮಧ್ವಮತವನ್ನು ಅಡಿ- 
ಕಟ್ಟಾಗಿ ಮಾಡಿಕೊಂಡು ನೀತಿಬೋಧನಾಪರವಾದ ಸುಂದರ ಕೀರ್ತನೆ 
ಗಳನ್ನು ರಚಿಸಿದರು. ಈ ಮಾತನ್ನ ನುಲಕ್ಷಿಸಿಯೇ ಹಲವರು, ಹರಿದಾಸರು 
ಮಧ್ವಮತ ಪ್ರಚಾರಕರೆಂದು ಹೇಳುವದುಂಟು. ವಿಠ್ಮಲಭಕ್ತಿಸಂಪ್ರ- 
ದಾಯಕ್ಕೂ ಶ್ರೀ ಮಧ್ವಾಚಾರ್ಯರೇ ಕಾರಣೀಭೂತರು. ಈಗ ಮರಾಠಿಗ- 
ನಾದ ವಿಠ್ಠಲನು ಇವರ ಕಾಲಕ್ಕೆ ಕನ್ನಡಿಗನಾಗಿದ್ದ. 

ಭಕ್ತಿಸಂಥಗಳ ಪ್ರಾಚೀನತೆ ಮತ್ತು ಪರಿಚಯಗಳನ್ನು ತಿಳಿದಾದ 
ಮೇಲೆ ಕರ್ನಾಟಿಕ ಹರಿದಾಸ ಪರಂಪರೆಯ ಬಗೆಗೂ ತಿಳಿಯುವದು ಆವಶ್ಯಕ. 
ಮಹಾರಾಷ್ಟ್ರದ ಸಂತರಂತೆ ಕರ್ನಾಟಕದ ಹರಿದಾಸರೂ ಭಕ್ತಿಪಂಥಕ್ಕೆ 
ಸೇರಿದವರಾಗಿದ್ದಾರೆ. ಇವರಲ್ಲಿ ನರಹರಿತೀರ್ಥರು, ಶ್ರೀಪಾದರಾಯರು, 
ವ್ಯಾಸರಾಯರು, ರಾಘವೇಂದ್ರರು ಪೀಠಸ್ಥರಾದರೆ, ಪುರಂದರ-ಕನಕಾದಿಗಳು 
ದೀ ಕ್ಷಾಹರಿದಾಸರಾಗಿದ್ದಾರೆ. ಅಚಲಾನಂದರೇ ದಾಸಸಾಹಿತ್ಯದ ಪ್ರಥಮ 
ವ್ಯಕ್ತಿಗಳೆಂಬ ಹೇಳಿಕೆಯಿದೆ. ಆದರೆ ಅಚಲಾನಂದ ವಿರಚಿತ ಕೀರ್ತನೆಗಳನ್ನು 
ವೀಕ್ಷಿಸಲಾಗಿ ಅವೆಲ್ಲವುಗಳ ಭಾಷೆ ಹೊಸಗನ್ನಡದಂತೆ ಇರುವದರಿಂದ ಆ 
ಹೇಳಿಕೆಯು ಸರಿಯೆನಿಸಲಾರದು. 

ಆದರೆ ೧೩ನೆಯ ಶತವತಾನದ ನರಹರಿತೀರ್ಥರೇ ದಾಸಸಾಹಿತ್ಯದ 
ವ್ಯವಸ್ಥಿತ ಬೆಳವಣಿಗೆಗೆ ನಾಂದಿ ಹಾಡಿದರೆಂದು ಖಚಿತವಾಗಿ ಹೇಳಬಹುದು. 
ನರಹರಿತೀರ್ಥರು ಮಧ್ವಾಚಾರ್ಯರ ನಂತರ ಪೀಠಾರೋಹಣ ಮಾಡಿದರು. 
ಮಧ್ವಸಿದ್ಧಾಂತ ಸೌರಭವನ್ನು ಬೀರುವ ಅನೇಕ ಕೀರ್ತನೆಗಳನ್ನು ನರಹರಿ 
ಶೀರ್ಥರು ರಚಿಸಿದ್ದಾರೆ. ಇವರ ಪರಂಪರೆಯನ್ನೇ ನಂತರ ಬಂದ ಹರಿದಾಸ 
ರೆಲ್ಲಾ ಬೆಳೆಸಿಕೊಂಡು ಬಂದಿದ್ದಾರೆ. 

ನರಹರಿಕೀರ್ಥರ ನಂತರ ದಾಸಸಾಹಿತ್ಯದಲ್ಲಿ ಕೇಳಿಬರುವ ಮತ್ತೊಂದು 
ಪ್ರಮುಖ ಹೆಸರೆಂದರೆ ತ್ರೀಪಾದರಾಯರದು. ಕಾಲ ಕ್ರೈ. ಶ. ಸು. ೧೪೨೨ 
ಇವರ ಕಾಲದಲ್ಲಂತೂ ದಾಸಸಾಹಿತ್ಯ ಮೆರುಗನ್ನು ಪಡೆಯಿತು. ಶ್ರೀಪಾದ- 
ರಾಯರು ವೇದಾದಿ ಸಕಲ ಶಾಸ್ತ್ರಗಳಲ್ಲಿ, ಕನ್ನಡ ಸಾಹಿತ್ಯ, ಸಂಗೀತಗಳಲ್ಲಿ 


ಹ 
ಪರಿಣತರಿದ್ದರು. ಸಂಗೀತದಲ್ಲಿ ಸುಳಾದಿಯೆಂಬ ಪರಿಭಾಷೆಯಿಂದ ಕರ್ನಾ- 
ಟಕ ಗಾಯನಕ್ಕೆ ಹೊಸ ಬೆಳಕನ್ನಿತ್ತ ಕೀರ್ತಿ ತ್ರೀಪಾದರಾಯರಿಗೆ ಸಲ್ಲು 
ತ್ತದೆ. 

ದಾಸಸಾಹಿತ್ಯದ ಉಜ್ವಲ ಪರಂದರೆಯನ್ನು ಶ್ರೀಪಾದರಾಯರ ತರು- 
ವಾಯ ಬೆಳೆಸಿದವರೆಂದರೆ ವ್ಯಾಸರಾಯರು. ಇವರು ಬಾಳಿದ ಕಾಲ ಕ್ರೈ. ಶ.. 
ಸು. ೧೪೪೭ ರಿಂದ ೧೫೩೯ ಎಂದು ವಿದ್ವಾಂಸರ ಮತ. ಮಠಾಧಿಪತಿ 
ಗಳಾಗಿ ಒಂದೆಡೆಗೆ ರಾಜಗುರುಗಳೆಸಿಸಿದರ್ಕೆ ಮತ್ತೊಂದೆಡೆ ಧರ್ಮೋಪದೇಶ 
ಕರೂ ಆಗಿದ್ದರು. ಸಾಳುವ ನರಸಿಂಹನ/ಆಳಿಕೆಯ ಕಾಲದಿಂದ ಅಚ್ಯುತ- 
ರಾಯನ ಆಳಿಕೆಯವರೆಗೆ ಸುಮಾರು ೬೦ ವರ್ಷಗಳ ಕಾಲ ಸಕಲ ರಾಜ 
ಮಹಾರಾಜರಿಂದ ಸನ್ಮಾನಿಸಲ್ಪಟ್ಟರು. 

ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತ ದೊರೆಯೆನಿಸಿದ ಕೃಷ್ಣದೇವ 
ರಾಯನು ವ್ಯಾಸರಾಯರನ್ನು ಸನ್ಮಾನಿಸಿದ್ದ. ಅಂಕೆತಪ್ರದಾನ ಪದ್ಧತಿ 
ಇವರಿಂದಲೇ ಆರಂಭವಾಯಿತು. ವ್ಯಾಸರಾಯರು ತಮ್ಮ ನೇತೃತ್ವದಲ್ಲಿ 
“ದಾಸಕೂಟ? ವನ್ನು ಏರ್ಪಡಿಸಿದರು. ನಂತರ ಬಂದ ವಾದಿರಾಜ್ಕಪುರಂದ- 
ರಾದಿಗಳು ಈ ದಾಸಕೂಟಕ್ಕೆ ಸೇರಿದವರಾಗಿದ್ದಾರೆ. 

ಮೊದ ಮೊದಲು ಕೇವಲ ಬೇವತಾಸ್ತುತಿಯನ್ನು ಹೊಂದಿದ್ದ ಹರಿ. 
ದಾಸರ ಕೀರ್ತನೆಗಳು ಬರುಬರುತ್ತಾ ನೀತಿಬೋಧಕವೂ ಅಲಂಕಾರ 
ಸಂಯೋಜಿತವೂ ಆದವು. ಕ್ರಿ. ಶ. ಸು. ೧೪೮೪ ರಿಂದ ೧೫೬೪ ರಲ್ಲಿದ್ದವ 
ರೆಂದು ಹೇಳಲಾದ ಪುರಂದರದಾಸರ ಕಾಲನಂತೂ ದಾಸಸಾಹಿತ್ಯದ ಸುವರ್ಣ 
ಕಾಲವೆಂದು ಹೇಳಬಹುದು. ಕರ್ನಾಟಕಸಂಗೀತ ಹಾಗೂ ಸಾಹಿತ್ಯಗಳ 
ಸಂಗಮದ ಕಾಲವಿದು. ಧಾರ್ಮಿಕ ಕ್ಷೋಭೆ, ಸಾಮಾಜಿಕ ಅಶಾಂತ್ರಿ 
ಪರಸ್ಪರ ವೈಷಮ್ಯ ಮುಂತಾದವನ್ನೆಲ್ಲಾ ಗಮನಿಸಿ, ಈ ದುಷ್ಟ ಶಕ್ತಿಗಳಿಂ- 
ದಾಗಿ ಹಾಳಾಗಿ ಹೋಗುತ್ತಿರುವ ಅಂದಿನ ಸಮಾಜವನ್ನು ಕುರಿತು ಪುರಂದರ 
ದಾಸರು ಮಮ್ಮಲನೆ ಮರುಗಿದ್ದಾರೆ. ಅಪೂರ್ಸ ಕವಿತ್ಸಶಕ್ತಿಯಿಂದ 
ಅಂದಿನ ಸಮಾಜದ ನ್ಯೂನತೆಯನ್ನು ಚಿತ್ರಿಸಿದ್ದಾರೆ. “ಪುರಂದರವಿಠಲ 
ಎಂಬುದು ಇವರ ಅಂಕಿತ. ಇವರು ಸಿರಿತನದಲ್ಲಿದ್ದವರು, ಇಚ್ಛೆಯ 
ತಿರುಕರಾದುದರಿಂದ, ಥನಮದದಿಂದ ಕೂಡಿದ ಡಾಂಭಿಕ ವ್ಯಕ್ತಿಗಳನ್ನು 


ರ್ಸ್‌ 
ಕಟುವಾಗಿ ಟೀಕಿಸಿದ್ದಾರೆ. ಇವರು ವ್ಯಾಸರಾಯರ ಶಿಷ್ಯರು. ದಾಸ- 
ಪರಂಪರೆಯಲ್ಲಿಯೇ ತಮ್ಮ ಅಲಗಿನಂಥ ಹದನಾದ ಬಿರುನುಡಿಗಳಿಗಾಗಿ, 
ಕಟುವಾದ ವ್ಯಂಗ್ಯಕ್ಕಾಗಿ ಪುರಂದರದಾಸರು ಖ್ಯಾತಿವೆತ್ತವರು. ಕಂಡ- 
ದ್ಹನ್ನು ಕಂಡಂತಾಡುವ ಸ್ವಭಾವದವರು. ಕೀರ್ತನೆಗಳಲ್ಲಿ ದೇಶಿವಾಣಿಯ 
ಬಳಕೆಯನ್ನು ಧಾರಾಳವಾಗಿ ಮಾಡಿದರು. 

ಪುರಂದರದಾಸರ ಜಾಡಿನಲ್ಲಿಯೇ ಸಾಗಿದ ಮತ್ತೊಬ್ಬ ದಾಸ ಶ್ರೇಷ್ಠ 
ಕಿಂದರೆ ಕನಕದಾಸರು. ಕ್ರಿ. ಶ. ಹದಿನಾರನೆಯ ಶತಮಾನದಲ್ಲಿ ಬಾಳಿದ 
ಇವರು ಕಾಗಿನೆಲೆಯ ಆದಿಕೇಶವ ಸ್ವಾಮಿಯನ್ನು ಆರಾಧ್ಯದೈವತವನ್ನಾಗಿ 
ಮಾಡಿಕೊಂಡಿದ್ದರು.  ಕೇಳುಕುಲದಲ್ಲಿ ಜನಿಸಿದ್ದರೂ ಪೂರ್ವಜನ್ಮದ 
ಸಂಸ್ಕಾರದ ಫಲದಿಂದ ದಾಸವರೇಣ್ಯರಾದರು. ಕನಕದಾಸರ ಅಚಲ- 
ಶ್ರದ್ಧೆಯ ಸಂಕೇತವಾಗಿ ಉಡುಪಿಯ ಕನಕನ ಕಿಂಡಿ ಇಂದಿಗೂ ಪ್ರಸಿದ್ಧ 
ವಾಗಿದೆ... ಬೋಧನಾಪರ ಕೀರ್ತನೆಗಳನ್ನಲ್ಲದೇ ಕನಕದಾಸರು ರಾಮ 
ಧಾನ್ಯ ಚರಿತ್ರೆ, ಮೋಹನತರಂಗಿಣಿ ಎಂಬೆರಡು ಕಾವ್ಯಕೃತಿಗಳನ್ನು ರಚಿಸಿ 
ದಾಖಲೆ ಸ್ಥಾಪಿಸಿದ್ದಾರೆ. “ಕಾಗಿನೆಲೆಯಾದಿಕೇಶವ' ಎಂಬುದು ಕನಕ- 
ದಾಸರ ಅಂಕಿತ. 

ಇಂತು ನರಹರಿತೀರ್ಥರಿಂದ ಬೀಜಾರೋಸಣವಾದ ದಾಸಸಾಹಿತ್ಯ 
ವೃಕ್ಷವು ನಂತರ ಬಂದ ಹರಿದಾಸರೆಲ್ಲರಿಂದ ಬೆಳೆದು: ಹೆಮ್ಮರವಾಯಿತು. 
ಅಮೃತಸಮಾನವಾದ ಫಲಧರಿಸಿತು. ಈ ಫಲಗಳನ್ನು ಕರ್ನಾಟಕದ 
ಜನತೆ ಕಾಲಕಾ ಲಕ್ಕ ಸವಿದು ಆನಂದ ತುಂದಿಲರಾಗಿದ್ದಾರೆ. ಇದು ದಾಸ 
ಸಾಹಿತ್ಯದ ಪ್ರಥಮ ಘಟ್ಟದ ಬೆಳವಣಿಗೆ ಹಾಗೂ ಸಹತ. 
: ಪುಣ್ಯಭೂಮಿಯಾದ ಈ ಕರ್ನಾಟಕದಲ್ಲಿ ಇನ್ನೂ ಅನೇಕ ಮಹಾಪುರುಷರು 
| (ದಾಸರು) ಜನಿಸಿ ದಾಸಪರಂಪರೆಯನ್ನು ಮುಂದುವರಿಸಿದರು. ಇವರೆಲ್ಲಾ 
"ದಾಸ ಪರಂಪರೆಯ ದ್ವಿತೀಯ ಘಟ್ಟ ಕ್ರೈ ಸೇರಿದವರಾಗಿದ್ದಾ ರೆ. 

ಹದಿನಾರನೆಯ ಶತಮಾನಕ್ಕೆ ಪುರಂದರ-ಕನಕಾದಿ ದಾಸವರೇಣ್ಯ 
ರಿಂದ ದಾಸಸಾಹಿತ್ಯದ ಪ್ರಥಮ ಫಟ್ಟಿದ ಮುಕ್ತಾಯವಾದ ನಂತರ ಮಧ್ಯ 
ದಲ್ಲಿ ಸುಮಾರು ಎಂಭತ್ತು ವರ್ಷಗಳ ಕಾಲ ತಟಸ್ಥ ವಾಗಿದ್ದ ದಾಸ ಪರಂಹ- 
ಕೆಯು, ಸುಮಾರು ೧೬೮೭ ರಲ್ಲಿ ನಿಜಯದಾಸರಿಂಥ ಪುನಃ ಜಾಗೃ ಸ್ಮ 


ಬ್ರ 


ವಾಯಿತು. ಆದುದರಿಂದ ವಿ ಯ್ಯ ಜಗನ್ನಾಥ ಗೋಪಾಲದಾಸಾದಿಗಳೆಲ್ಲ 
ಟ್ರಿ ಈ, ನ ಸರಯು ಹೇಳಬಹುದು. ದಯ 
ಲಾವಣೆಯೂ ಇಲ್ಲದೆ ನಡುವೆ ತಟಸ್ಥ ವಾಡ ಕಶಿ” 
ುವರಿದ ಕಾಲವಂದಿಪ್ಟೆ ತ. 
ಶ್ರೀಹರಿಯನ್ನೇ ಆರಾಧ್ಯ ದೈವತವ- 
ಯನ್ನೇ ಮಾಡಿದ್ದಾ ರೆ. ರ 

ದಾಸರಂಕ್ಕೆ ಆತ ಬೋಧ ನೀತಿಬೋಧೆ, ಹರಿಸ್ತು ಕೀರ್ತನೆಗಳನ್ನು 

ರಚಿಸಿದ್ದಾರೆ. 

ದ್ವಿತೀಯ ಘಟ್ಟದ ದಾಸರಲ್ಲಿ ನಿಜಯದಾಸರು ಪ್ರಮುಖರು ಮತ್ತು 
ಆದ್ಯರು. ೫ಬ) ಪುರಂದರದಾಸರಿಂದ ಪ್ರೇರಿತರಾಗಿ ವಿರಾಗಿಗಳಾದರು. 
ಶ್ರೀಹರಿಯ ಸೇವೆಗಾಗಿ ಶರೀರವನ್ನು ಮುಡಿನಿಟ್ಟರು. ವಿಜಯದಾಸರು 
ಅನೇಕ ಕೀರ್ತನೆಗಳನ್ನೂ ತತ್ವ ಗರ್ಭಿತವಾದ ಸುಳಾದಿಗಳನ್ನೂ ರಚಿಸಿದ್ದ- 


ಲದ ಅನೇಕ ಬ ಹರಿದಾಸ ದೀಕ್ಷಯನ್ನಿತ್ತು ದಾಸ ಪರಂಪರೆಯ 
ಬಳಗವೊಂದನ್ನು ನಿರ್ಮಿಸಿ ಮುನ್ನಡೆಸಿದರು. ಆದುದರಿಂದ ವಿಜಯದಾಸ 


ರನ್ನು ದಾಸ ಪರಂಪರೆಯ ು ಪುನ ರರುಜ್ಜೀವನಿಗೊಳಿಸಿದ ಮರೂತ್ಮರೆಂದು ಕರೆ- 
ಟು “ನಿಜಯವಿಠ್ಶಲ' ಎಂಬ ಅಂಕಿತ ಇನರದು. ಅನೇಕ 
ತೀರ್ಥ ಕ್ಷೇತ್ರಗಳನ್ನು. ಸಂಚರಿಸಿ ಅಪಾರವಾದ. ಲೋಕಾ 'ನುಭವವುಳ್ಗೆ 
ಅಧ್ಯಾತ್ಮ ಪುರುಷರಿವರು. 

ವಿಜಯದಾಸ ರ ತರುವಾಯದ ಪ್ರಮುಖ ದಾಸರೆಂದರೆ ಅವರ ಶಿಷ್ಕ 
ರಾದ ಗೋಪಾಲದಾಸರು. ಇವರ ಕಾಲ ಕ್ರಿ. 5 ಸು. ೧೭೨೧-೧೭೬೨. 
ಭಾಗಣ್ಣ ಎಂಬುದು ಇವರ ಮೊದಲ ಹೆಸರು. “ ಭಕ್ತಿಯಲಿ ಭಾಗಣ್ಣ '" 
ಎಂದು ಇವರ ಖ್ಯಾತಿ. “ ಗೋಪಾಲನಿಶ್ಮಲ ”- ಇವರ ಅಂಕಿತ. ಗೋಪಾಲ 


ಶಿ 


ದಾಸರ ತಮ್ಮಂದಿರೂ ದಾಸಪರಂಸಕರೆಗೆ ಸೇರಿ ದ ರೆಂದ ದು ಹೇಳಲಾಗಿದೆ. 

ಅನೇಕ ತೀರ್ಥ ಕ್ಷೇತ್ರಗಳನ್ನು ಸಂಚಓಿಸಿ ಎಷ್ಟೋ ಹರಿಸ್ತುತಿಯುಳ್ಳ ಕೀರ್ತ 

ನೆಗೆಳನ್ನು ರಚಿಸಿದ್ದಾರೆ. ಗುರುಗಳಾದ ವಿಜಯದಾಸರ ಆಜ್ಞೆ ಜು ಮೇರೆಗೆ 
ಹ ಹ 


ಜಗನ್ನಾಥದಾಸರಿಗೆ ನಾಲ್ವತ್ತು ವರ್ಷ ಆಯುಷ್ಯದಾನ ಮಾಡಿದರೆಂದು 


~ NE 


ಗೋಪಾಲದಾಸರ ತರುವಾಯ ಅವರ ಶಿಷ್ಯತ್ವ ವಹಿಸಿದ ಜಗನ್ನಾಥ 
ದಾಸರು ದಾಸಸಾಹಿತ್ಯದಲ್ಲಿ ಗಣ್ಯರು. ಇನರು ಬಾಳಿದ ಕಾಲ ಕ್ರಿ. ಶ. 
೧೭೨೮ ರಿಂದ ೧೮೦೯ ಎಂದು ಹೇಳಬಹುದು. ಜಗನ್ನಾಥದಾಸರೂ ಕರಿ- 
ಸ್ತುತಿಪರವಾದ್ಕ ಲೋಕ-ಸೀತಿಯುಕ್ತ ಕೀರ್ತನೆಗಳನ್ನು ರಚಿಸಿದ್ದಾರೆ. 
ಅಲ್ಲದೇ “ಹರಿಕಥಾಮೃತಸಾರ” ಎಂಬ ದ್ವೈತಸಿದ್ಧಾಂತದ ಕೈಪಿಡಿಯಂತಿ- 
ರುವ ಕಾವ್ಯಕೃತಿಯನ್ನು ರಚಿಸಿದ್ದಾರೆ. ಮಾಧ್ರಮತದ ಅನುಯಾಯಿ 
ಗಳಿಗೆ ಇದೊಂದು ಅಮೂಲ್ಯ ಆಸ್ತಿಯಾಗಿದೆ. ಜಗನ್ನಾಥದಾಸರ ತರು- 
ವಾಯ ಪ್ರಸನ್ನವೆಂಕಟಿದಾಸರು, ಮಹಿಪತಿದಾಸರು, ಹೆಳವನಕಟ್ಟೆ ಗಿರಿ- 
ಯಮ್ಮ ಮೊದಲಾದವರು ವಿಶೇಷ ಪ್ರಸಿದ್ಧಿ ನಡೆದಿದ್ದಾರೆ. ಶ್ರೀಹರಿಯನ್ನು 
` ಬಾಲ್ಯ ರೂಪದಲ್ಲಿಯೋ, ಮುದ್ದು ಕೃಷ್ಣನಾಗಿದ್ದಂತೆಯೋ ಭಾವಿಸಿ ಅನೇಕ 
ಕೀರ್ತನೆಗಳನ್ನು ಹಾಡಿದ್ದಾರೆ. ಬೆಣ್ಣೆ ಕದಿಯುವಾಗ, ಗೋಪಿಕಾಸ್ತ್ರೀಯ 
ಕೊಡನೆ ಆಡುವಾಗ್ಯ ತುಂಟಿ ಕೃಷ್ಣನಾಗಿ ಸ್ತುತಿಸಲ್ಪಟ್ಟಿದ್ದಾನೆ. ಈ ಮೇಲೆ 
ವಿವರಿಸಿದ ದಾಸವರೇಣ್ಯರೆಲ್ಲರೂ ಭಾಷೆಯ ದೃಷ್ಟಿಯಿಂದ, ಭಕ್ತಿಯದೃಷ್ಟಿ 
ಯಿಂದ ತಮ್ಮದೇ ಆದ ವೈಶಿಷ್ಟ್ಯವನ್ನು ಪಡೆದಿದ್ದಾರೆ. ನರಹರಿತೀರ್ಥರಿಂದ 
ಉದಯಿಸಿದ ದಾಸಸಾಹಿತ್ಯಭಾನು ಹೆಳವನಕಟ್ಟೆ ಗಿರಿಯಮ್ಮನ ವರೆಗೂ 
ಅವ್ಯಾಹತವಾಗಿ, ದೇದೀಸ್ಮಮಾನನಾಗಿ ಬೆಳಗಿದ್ದಾನೆ. ೧೮ ನೆಯ ಶತ- 
'ಮಾನದ ಹೆಳವನಕಟ್ಟೆ ಗಿರಿಯಮ್ಮನನ್ನೂ ಭಾಗವತ ಸಂಪ್ರದಾಯಕ್ಕೆ 
ಜೋಡಿಸಿ ಹರಿದಾಸರ ಹೆಸರುಗಳಲ್ಲಿ ಸೇರಿಸುವದು ವಿಹಿತ. "ಹೆಳವನಕಟ್ಟೆ 
ರಂಗ” ಎಂಬುದು ಇವಳ ಅಂಕೆತವಾಗಿದೆ. 

ಈ ವರೆಗೆ ಕರ್ನಾಟಿಕದ ಪ್ರಮುಖದಾಸರನ್ನು ಕುರಿತು ಪ್ರಾಥಮಿಕ 
 ನಿಪರಣೆಯನ್ನು ಅರಿತಂತಾಯಿತು. ಈಗ ದಾಸರು ಬೋಧಿಸಿದ ಫೀತ್ರಿ 
ದಾಸ ಸಾಹಿತ್ಯದ ಸ್ವರೂಪಗಳನ್ನು ಕುರಿತು ವಿವೇಚಿಸುವಾ. 

ಸಂಗೀತ, ಸಾಹಿತ್ಯ, ನುತಬೋಧನೆ, ನೀತಿಬೋದೆ, ಸಮಾಜರೆಚನೆ 
ಗಳ ವಿಷಯದಲ್ಲಿ ಹರಿದಾಸರು ಮಾಡಿದ ಸೇವೆ ಅಪಾರವಾದುದು. ಸಮಾಜ 
ದಲ್ಲಿ ನೈತಿಕ ಉನ್ನತಿಯನ್ನು ಸಾಧಿಸುವದೇ ಎಲ್ಲಾ ದಾಸರ ಗುರಿಯಾಗಿತ್ತು. 
ಹೀಗಾಗಿ ಅವರ ಕೀರ್ತನೆಗಳಲ್ಲಿ ಮತ ಪ್ರಚಾರಕ್ಕಿಂತ ಫೀತಿಜೋಥ್ಯೆ ಶುದ್ಧಾ 
ಚರಣೆ, ಹರಿಭಕ್ತಿ ಸಾಧನೆ ಮುಂತಾದವುಗಳೇ ಪ್ರಮುಖವಾಗಿ ಗೋಚರಿಸು 


ಜತ ॥ ಬ 


ತ್ತವೆ. ಸಂಗೀತದ ದೃಷ್ಠಿ ಯಿಂದ ಪುರಂದರದಾಸರು ಕರ್ನಾಟಕ ಸಂಗೀತದ 
ಪಿಶಾಮುಹಕೆಂದು ಕರೆಯಲ್ಲ ಡುತ್ತಾರೆ, ವಿವಿಧ ರಾಗ-ತಾಳಗಳಲ್ಲಿ ಇನ್ನಿತರ 
ಎಲ್ಲ ದಾಸರೂ ಕೀರ್ತನೆಗಳನ್ನು ರಚಿಸಿದ್ದಾರೆ. ಹೀಗಾಗಿ ಈ ಕೀರ್ತನೆ 
ಗಳಿಂದಾಗಿ ಸೆಂಗೀತ ಶಾಸ್ತ್ರವು ಒಂದಿಲ್ಲೊಂದು ರೀತಿಯಲ್ಲಿ ಕನ್ನಡ ನಾಡಿನಲ್ಲಿ 
ಉಳಿದು ಬಂದಿದೆ. 


ಎರಡನೆಯದಾಗಿ ಸಾಹಿತ್ಯ. ಸಾಹಿತ್ಯವು ಸಮಾಜದ ಕೈಗನ್ನಡಿ- 
ಯೆಂಬಂತೆ ಕರ್ನಾಟಕದ ಹರಿದಾಸರ ಕೀರ್ತನೆಗಳಲ್ಲಿ ಅಂದಿನ ಸಮಾಜ 
ಚಿತ್ರಣ ದೊರೆಯುತ್ತದೆ. ಪದಸಂಯೋಜಕ್ಕೆ ಪ್ರಾಸಗಳ ನಿಯತವಾದ 
ಪರಿಪಾಲನೆಗಳಿಂದಲ್ಲೂ ಅಲಂಕಾರಗಳ ಹಿತಮಿತವಾದ ಔಚಿತ್ಯಪೂರ್ಣ 
ಬಳಕೆಯಿಂದಲೂ ಹರಿದಾಸ ವಿರಚಿತ ಕೀರ್ತನೆಗಳು ಉಚ್ಚಮಟ್ಟಿದವಾಗಿವೆ. 
ಉದಾಹರಣೆಗೆ ಪುರಂದರದಾಸರ, “ ಭಾಗ್ಯದ ಲಕ್ಷ್ಮೀ ಬಾರಮ್ಮಾ” ಎಂಬಂ- 
ತಹ ಕೀರ್ತನೆಗಳನ್ನು ವೀಕ್ಷಿಸಿದರೆ ಮೇಲಿನ ಹೇಳಿಕೆಯು ಸರಿಯೆಸಿಸುತ್ತದೆ. 
ಅದರಂತೆ ಇತರ ದಾಸರ ಫರ್ಟನೆಗಳನ್ನೈಲ್ಲಾ ನೋಡಬಹುದು. “ಕನ್ನಡಿ 
ಯೊಳಗಿನ ಗಂಟು ಕಂಡು ಕಳ್ಳ ಕ ನ್ನವಿಕ್ಕಲು ಅವನ ವಶವ ಹುದೆ ಎಂಬಲ್ಲಿ 
ಸುಂದರ ಕಲ್ಪನೆಯನ್ನು pk ನೆಲವು ಕೀರ್ತನೆಗಳು TE 
ನಂತೆಯೂ ಇನೆ. ಮೂರು, ಐದು ಏಳು ಇತ್ಯಾದಿ ನುಡಿಗಳನ್ನು ಹೊಂದಿದ 
ಕೇರ್ತನೆಗಳು ಚಿಕ್ಕ ಚಿಕ್ಕ ವಿಶ್ವಕೋಶದಂತಿವೆ. ಶ್ಲೇಷಾರ್ಥವುಳ್ಳ ಕೀರ್ತ- 
ನೆಗಳೂ ಅನೇಕ ಸ ಇವು ಆಬಾಲವೃದ್ಧರೆಲ್ಲರಿಗೂ ಅವರದೇ ಆದ 
ತಿಳಿವಳಿಕೆಯ ಮಟ್ಟಕ್ಕನುಸಾರವಾಗಿ ಅರ್ಥವಾಗುತ್ತವೆ. ರಸದ ದೃಷ್ಟಿ 
ಯಿಂದ ಹರಿದಾಸ ಕೀರ್ತನೆಗಳಲ್ಲಿ ಭಕ್ತಿ ರಸಕ್ಕೆ ಪ್ರಥಮಸ್ಥಾನ ನ. ಸ್ಟ ಜು 
ಭೀಭತ್ಸ ವೀರರಸಾದಿಗಳು ಬಳಸಲ್ಪ ಟ್ವವೆ. ಛಂದಸ್ಸಿನ ದೃಷ್ಠಿ ಯಿಂದ 
ಪದ್ಯ ಸುಳಾದಿ, ಉಗಾಭೋಗ, ತತ್ವ ಸುವ್ಹಾಲ್ಕಿ ಸೀಸೆಸದ್ದ ದ್ವಿಪದಿ, 
ಷಟ್ಟದಿ, ರಗಳೆ, ಯಾಲಸದ್ಯ, ಸಾಂಗತ್ಯ ಮೊದಲಾದ ಛಂದೋರೊಪ 
ಗಳನ್ನು ಕಾವ್ಯ ದಲ್ಲಿ ಬಳಸಿದ್ದಾ ರೆ. ಸೆಲವ ಸ ಸುಲಭವಾದ ಕನ್ನಡ ಛಂದಸ್ಸಿ 
ನಲ್ಲಿಯೇ ಉದ್ದ್ರಂಥಗಳನ್ನು ನ್ನು ರಚಿಸಿದ್ದಾರೆ. (ಉದಾ: ಹರಿಕಥಾಮೃತ- 
ಸಾರ್ಕೆ ಮೋಹನತರಂಗಿಣಿ ಇ.) 


yf Spd 


\ A ವ ಭಾ ಕ್‌ 9 
ಕೆಲವು ಕೀರ್ತನೆಗಳು ಸಂಸ್ಕೃತ ಸುಭಾಷಿತಗಳ ಪಡಿನೆಳಲು ಎನಿಸಿ 


ಧ್‌ ) ಡಾ ್ಸೂ ಪಿಲಿ ಧಿ pe ಅಕಾ ಅಜ್ಜರ ಕಾ ಹು « ¢ pe ಕ್ಸ್‌ < 

ದರೂ ಅವುಗಳಲ್ಲಿಯ ಇಒಾಂಷಾೂ ಮಾಧುರ್ಯ, ಕಲ್ಪನಾ ನಿಲಾಸ್ಕ ದೆ ಎಷ್ಟಾಂತದ 
೪. 

೨ ೨೨ Be NS STE ಎ ೌ ಲ್‌ 

ಸೊಗಸು, ದೇಸೀ ಬಳಕೆ ಮೆಜಿ ಕಕ ವ್ರಗಳಾಗಿವೆ. ಅಂಕತಿಯೇ ಪಂಪ, 


ನ್ಸ್ವ ಕುವನಾರವ್ಮಾಸಾದಿಗಳ ಸರಿಚ ರುದ ಗಂಧವೂ ಇರದ ಕನ್ನಡಿಗನು 
» ಇಂದಿಗೂ ಸಲೀಸಾಗಿ ಬಾಸರ ಕೀರ್ತನೆಗಳನ್ನು ಗುನುಗುನಿಸುತ್ತಾ ನೆ. 
ನಿತಬೋಧನೆಯ ದೃಷ್ಟಿಯಿಂದ ವಿಜಾರಿಸಲು ಹರಿದಾಸರ ಕೀರ್ತನೆ 
ಹಾನ್ಯವಾಗಿ ಮಧ್ವಮತ ತತ್ತ್ವಗಳು ಅಳವಟ್ಟಿರುವುದು ನಿಜ. 
ನ ಮಗ ೫% ಕ್ಯ್ಯಾಗಿಯೇ ಬರೆದವುಗಳೆಂದಲ್ಲ. ಈ 
ಮಾತನ್ನು ಲಕ್ಷದಲ್ಲಿಡತಕ್ಕದ್ದು. ಮುಧ್ವಮತ ತತ್ವಗಳನ್ನು ಹೊಂದಿನೆಯೆಂದ 
ಮಾತ್ರಕ್ಕೆ ಮಧ್ವಮತ ಬ ಯಡ ತಿಳಯುವದು ಉಂ 
ಒಬ್ಬಿನಲ್ಲಿ ವಿಠ್ಠಲನನ್ನೋ, & ಶ್ರೀಹರಿಯನ್ನೋ ಆರಾಧ್ಯದೈವತವನ್ನೂ ಗಿಟ್ಟು 
ಕೊಂಡು ಶಿವಾದಿ ಎಲ್ಲಡೆ ವತಗಳನ್ನು ಕುರಿತು ದಾಸರು ಪ ೯ನೆಗಳನ್ನು 
ರಚಿಸಿದ್ದುಂಟು. ಶರಣರ ವಚನಗಳು ಮಾತನಾಡಿದ ಹಾಗೆ ಇದ್ದ ಕ್ಕೆ ನಾ 
ಕೀರ್ತನೆಗಳು ಹಾಡಿದ ಹಾಗಿವೆಯೆಂದು ವಿಮರ್ಶಕರು ಅ ಪಟ್ಟಿ 
ದ್ದಾರೆ. ಯಾವುದೇ ಮತನಿರಲ್ಲಿ ವೈಯಕ್ತಿಕ ಚಾರಿತ್ರ್ಯ ಕಃ ಹತ್ರ 
ದೈಂಬುದನ್ನು ದಾಸರ ಸರೆ. 


ಹರಿದಾಸರ ನೀತಿಬೋಧ ಆಗಾಧವಾ ದದ್ದಾ ಗಿದೆ. ಭಕ್ತಿಯಲ್ಲಿ ದ 


೮" 2. 


ವಿಧ ಭಕ್ತಿಯ ಸ. ಸಾರಿದ ಆದರ್ಶ ನೀತಿಬೋಧಕ- 
ರಾಗಿದ್ದಾರೆ. ತಮ್ಮ ಜೀವಿತದ ಕಾಲದಲ್ಲಿ ಸಮಾಜದಲ್ಲಿ ನಡೆದ ಅನ್ಯಾಯ್ಕ 
ನೀತಿಗಳನ್ನು ಬಲವಾಗಿ ಖಂಡಿಸಿದ್ದಾರೆ. ಸ್ವಿರವಲ್ಲದ ಕ ಈ ಕಾಯವನ್ನು 
ನಂಬಿ ಕಡಲು ಬೇಡ. ಮಾನವ ಜನ್ಮವು ದೊಡ್ಡದು ಇದನ್ನು ಹಾನಿಮಾಡಿ 
ಕೊಳ್ಳಲು ಬೇಡಿ' ಎಂದು ಎಚ್ಚರಿಕೆಯಿತ್ರಿ ದ್ದಾರೆ, ಹರಿಸೇವೆಗಾಗಿ ಈ ಜನ್ಮ 
ವನ್ನು ಮುಡಿಪಾಗಿಟ್ಟು ಹರಿಪದ ಸೇರಬೇಕೆಂಬುಡೇ ದಾಸವರೇಣ್ಕರ ಒಲ 
ವಾದ ಬಯಕೆ. ದಂಡಿಗೆ, ಬೆತ್ತಗಳನು ಡಂ ದಾಸರು ವೈರಾಗ್ಯ ಜೀವಿ 
ಗಳು. Co ಯುಸಿ 

ಕುರಿಯ ಸಾನಿಧ್ಯವನ್ನು ಸಜಿಯಲು ಪರವ 

ಆಡಂಬರದ ಕಸಟ ಟಿ ಇಫುಗಳೇ ಲ ಆ ಜಿ ನ ತಿರುಕ- 


ನ ಗಳ 


ರೆಂತಿದ್ದೆರೂ ರಾಜಭೋಗಿಗಳು; ಎಂಥ ವಿಸಶ್ತು ಒಡೆಗಿದೆರೂ «ಬಂದದೆಲ್ಲಾ 
ಬರಲ್ಕಿ, ಗೋವಿಂದನ ದಯ ನನುಗಿರಲಿ” ಎಂಬ ಸಂಯಮತೀಲದು. 
ಪರಮಪುರುಷರು. 

ಸಂಸಾರ ಕೂಪದಲ್ಲಿ ಬಿದ್ದು ಶೊಳಲುತ್ತಿರುವನರನ್ನು ಉದ್ದೇಶಿಸಿ 
ಎಲ್ಲಾ ದಾಸರು ಮಿಶ್ರಸಮ್ಮಿತ ಉಪಜೀಶ ಮಾಡಿದ್ದಾರೆ. ಕನಿಕರದಿಂದ 
ಮರುಗಿದ್ದಾರೆ. ಈ ಹೇಸಿಯಾದ ಸಂಸಾರದಿಂದ ಓಡಿಹೋಗು, ಸನ್ಯಾಸಿ 
ಯಾಗಿ ಕಠೋರ ತಪವನ್ನಾಚರಿಸು ಎಂದು ಯಾವ ದಾಸರೂ ಹೇಳಿಲ್ಲ. 
ನಿರಾಶಾವಾದವನ್ನು ಸರ್ವಥಾ ಬೋಧಿಸಿಲ್ಲ. ಅದಕ್ಕೆ ಬದಲಾಗಿ “ಈಸಬೇಕು 
ಇದ್ದು ಜಯಿಸಬೇಕು” “ಮಾನವ ಜನ್ಮ ದೊಡ್ಡದು ಇದ ಹಾನಿಮಾಡಲು 
ಬೇಡಿ, ಹುಚ್ಚಪ್ಪಗಳಿರಾ” ಎಂಬ ಹಿತವಾದ ಆಶಾದಾಯಕ ನುಡಿಗಳನ್ನಾಡಿ- 
ದ್ವಾರೆ. ಸತ್ಯ, ಸದ್ವರ್ತನೆ, ಸಚ್ಚಾರಿತ್ರ್ಯ, ನಿರಹಂಕಾರ, ನಿರಾಡಂಬರ 
ಜೀವನ ಮುಂತಾದ ಸೆದ್ದುಣಗಳೇ ನಮ್ಮ ಜೀವನಕ್ಕೆ ಬೆಳಕು ಬೀರಬಲ್ಲ 
ಸುಲಭ ಸಾಧನಗಳು ಎಂದು ಸಾರಿದ್ದಾರೆ. ಜೀವನಕ್ಕೆ ಒಂದು ಅರ್ಥವನ್ನು 


ರ 
ತೋರಿ, ಸಾರ್ಥಕ ಜೀವನ ಬಾಳಲು ಸಂಸಾ ಕರನ್ನು ಹುರಿದುಂಬಿಸಿದ್ದಾರೆ. 


ಮಾನವನು ಸಮಾಜ ಜೀವಿ. ಆತನು ಇತರೆರೊಡನೆ ಹೇಗೆ ಸಹಕಾರ 
ದಿಂದ ಬಾಳಬೇಕ್ಕು ಬದುಕಬೇಕೆಂಬುದನ್ನು ದಾಸರು ಪುನಃ ಪುನಃ ನುಡಿದಿ- 
ದ್ಹಾರೆ. ಅನುಭಾವಿಗಳಾದ ದಾಸರ ಕೀರ್ತನೆಗಳು ನೀತಿಯ ನೆೆಗಟ್ಟನ 
ಮೇಲೆ ನಿಂತಿವೆ, ಸುಲಲಿತವಾದ ಭಾಷೆಯನ್ನು ಹೊಂದಿನೆ. ತಂದೆಯ 
ಸ್ಥಾನದಲ್ಲಿದ್ದು ಕೊಂಡು, ತಾಯಿಯ ಸ್ಥಾನದಲ್ಲಿದ್ದು ಕೊಂಡು ಮಕ್ಕಳೊಂದಿಗೆ 
ಯಾವ ರೀತಿ ವರ್ತಿಸಬೇಕೆಂಬುದನ್ನೂ ಜನ್ನವಿತ್ತ ತಂದೆ-ತಾಯಿಗಳಿಗೆ 
ಮಕ್ಕಳು ಸಲ್ಲಿಸಬೇಕಾದ ಪ್ರೀತಿ ಗೌರವಗಳನ್ನು ಕುರಿತೂ ದಾಸರು 
ಮಾರ್ಮಿಕವಾಗಿ ನುಡಿದಿದ್ದಾರೆ. 


ಸ್ತ್ರೀ ಜೀವನವನ್ನು ದಾಸರಷ್ಟು ಸೂಕ್ಷ್ಮವಾಗಿ ವಿಶ್ಲೇಷಿಸಿದವರು 
ಮತ್ತಾರೂ ಇಲ್ಲವೆಂದು ದೃಢವಾಗಿ ಹೇಳಬಹುದು. ತಾಯಿಯಾಗಿ, ಮಡದಿ 


ಯಾಗಿ, ಸೊಸೆಯಾಗಿ, ಮಗಳಾಗಿ, ಅಕ್ಕ-ತಂಗಿಯಾಗಿ, ಈ ಎಲ್ಲ ಪಾತ್ರ 
ವನ್ನು ಅವಳು ವಹಿಸುವ ಹೊಣೆಗಾರಳಾದ್ದರಿಂದ ಅವಳ ಕರ್ತವ್ಯ ನಿರ್ವ- 


~~ 14 ~ 


ಹಣೆಯನ್ನು ಕುರಿತು ದಾಸರು ಹೃದ್ಯವಾಗಿ ಉಪದೇಶಗೈದಿದ್ದಾಕೆ. 
ಈಗಿನಂತೆ ಅಂದಿನ ಸಮಾಜವೂ ಅನೇಕ ದೋಷಗಳನ್ನು ಹೊಂದಿರಬೇಕು. 
ನರ್ಮದ ಹೆಸರಿನಲ್ಲಿ ಭ್ರಷ್ಟಾಚಾರವನ್ನೆಸಗುವ ಧರ್ಮ ಗುರುಗಳೊ, ಕೇವಲ 
ಬೆಳ್ಳಿ-ಬಂಗಾರದ ಪ್ರತಿಮೆಗಳನ್ನು ಪೂಜಿಸುವಂಥ ಡಾಂಭಿಕರೂ ಇದ್ದಿರೆ 
ಬೇಕು. ಮಡಿಯ ಹೆಸರಿನಲ್ಲಿ ಪ್ರತಿಷ್ಠೆಯನ್ನು ಸ್ಥಾಪಿಸಿಕೊಂಡ ಆಚಾರ 
ವಂತರೂ ಇರಬೇಕು. ಇವರನ್ನೆಲ್ಲಾ ಉದ್ದೇಶಿಸಿ ದಾಸರು ಇವೆಲ್ಲಾ ಉದರ 
ವೈರಾಗ್ಯವೆಂದು ಖಂಡಿಸಿದ್ದಾರೆ. ಅದನ್ನು ತೊರೆಯಲು ಸಲಹೆ ಮಾಡಿ 
ದ್ದಾರೆ. 

ಸಮಾಜೋದ್ಧಾರದ ಕಾರ್ಯದಲ್ಲಿ ನಿರತನಾದವನಿಗೆ ಅನೇಕ ಎಡರು. 
ತೊಡರುಗಳು, ಸಮಸ್ಯೆಗಳು ಎದುರಾಗುವದು ಸಹಜ. ಅದರಂತೆ ಹರಿದಾಸ; 
ರನ್ನೂ ಅನೇಕರು ನಿಂದಿಸಿ ನುಡಿದಿರಬೇಕು. ಈ ಮಾತು ದಾಸರ! 
ಕೆಲವು ಕೀರ್ತನೆಗಳಿಂದ ವಿದಿತವಾಗುತ್ತದೆ. ಆದರೂ ಆತ್ಮೋದ್ಹಾರ: 
ದೊಂದಿಗೆ, ಜನಸೇವೆಗಾಗಿ ಬದ್ಧ ಕಂಕಣರಾದ ಹರಿದಾಸರು “ಸಕಲವೆಲ್ಲವೂ: 
ಹರಿಸೇವೆ* ಎಂದು ಧೈರ್ಯದಿಂದ ಎಲ್ಲವನ್ನೂ ಸಹಿಸಿದರು. ' 


" ನಾನು ಮೇಲು- ನೀನು ಕೇಳು? ಎಂಬ ಸಂಘರ್ಷದಿಂದ ಕೂಡಿದ! 
ಅಂದಿನ ಸಮಾಜದ ಜನರಿಗೆ “ಕುಲ ಕುಲಕುಲವೆಂದು ಬಡಿದಾಡದಿರಿ ನಿಮ್ಮ 
ಕುಲದ ನೆಲೆಯನೇನಾದರು ಬಲ್ಲಿರಾ?” ಎಂದು ಪ್ರಶ್ನಿಸಿದ್ದಾರೆ. ರಾನನಾಯಣ್ಯ, 
ಮಹಾಭಾರತಗಳಿಂದಲೋ ಅಥವಾ ಪುರಾಣ-ಪುಣ್ಯಕಶತೆಗಳಿಂದಲೋ ಪರಿ- 
ಣಾಮಕರವಾದ ಉದಾಹರಣೆಗಳನ್ನೆ ತ್ರಿ ಕೊಂಡು, ದುರ್ಮಾರ್ಗಿಯಾದವನಿಗೆ! 
ಒದಗುವ ದುರ್ಗತಿಯನ್ನು ಕುರಿತು ಒಂಡೆಡೆ ಹಾಡಿದಕ್ಕೆ ಸನ್ಮಾರ್ಗದಲ್ಲಿ 
ನಡೆದವನ ಸುಖಮಯ ಜೀವನವನ್ನು ಕುರಿತು ಮತ್ತೊಂದೆಡೆಗೆ ಹಾಡಿ: 
ದ್ದಾರೆ. ಭುಜಬಲ, ಧನಬಲ, ಸೈನ್ಯ ಬಲವಿದ್ದ ದುರ್ಕೋಧನ, ರಾವಣರು। 
ದುರ್ಮಾರ್ಗದಿಂದ ಮಣ್ಣುಮುಕ್ಕಿ ಹೋದರೆಂದಾಗ ನಿನ್ನಂಥ ಬಡಪಾಯಿಯ 
ಗತಿಯೇನು ? — ಎಂದಿದ್ದಾರೆ. 


ಜನಸಾಮಾನ್ಯ ನಿಗೆ ಕಬ್ಬಿಣದ ಕಡಲೆಯಾದ ವೇದ, ಶಾಸ್ತ್ರ, ಪುರಾಣ 
ಗಳೊಳಗಣ ನೀತಿಸುಥೆಯನ್ನು ದಾಸರ ಕೀರ್ತನೆಗಳು ಸುಲಭವಾಗಿ ಒದಗಿ- 


೬ಕ್ಚಗ್ರು 


ಸುತ್ತವೆ. ಮಾನವನನ್ನು ಹಾನವನನ್ನಾಗಿಸದ್ಯ ದೈನತ್ವಕ್ಕೇರಿಸುವದೇ 
ಹರಿದಾಸರ ಕೀರ್ತನೆಗಳ ಉದ್ದೇಶ. 


ಉಪಸಂಹಾರ 


ಕರ್ನಾಟಿಕದಲ್ಲಿ ನೂರಾರು ಜನ ದಾಸರು ಆಗಿಹೋದರೂ ಅವರಲ್ಲಿ 
ವಿಶೇಷ ಮಹತ್ವವುಳ್ಳ ವರು ಕೇವಲ ಹತ್ತು- ಹದಿನೈದು ಜನ ಮಾತ್ರ. 
ದಾಸಸಾಹಿತ್ಯದ ಅಭ್ಯಾಸ ಮಾಡಬೇಕೆಂಬ ಕುತೂಹಲಿಗಳಾದ ಕನ್ನಡಿಗರಿಗೆ 
ಈ ಪ್ರಮುಖದಾಸರನ್ನು ಬಿಟ್ಟರೆ ಗತಿಯಿಲ್ಲ. ವಿಶೇಷ ಪ್ರಚಾರದಲ್ಲಿರುವ 
ವ್ಯಾಸರಾಯರು, ಪುರಂದರರು, ಕನಕದಾಸರು, ವಿಜಯದಾಸರು ಜಗನ್ನಾಥ 
ದಾಸರು, ಗೋಪಾಲದಾಸರು, ಮುಂತಾದವರ ಕೃತಿಗಳು ಕನ್ನಡಿಗರ ಮನ 
ವನ್ನು ಸೂರೆಗೊಂಡಿವೆ. “ ಹರಿದಾಸರು” ಎಂಬ ಪದವೇ ಸೂಚಿಸುವಂತೆ 
ಇಲ್ಲಿ ದಾಸ್ಕಭಾವಕ್ಕೆ ಅಗ್ರಸ್ಥಾ ನನಿದೆ. 


ದಾಸರು ತಮ್ಮ ಕೀರ್ತನೆಗಳನ್ನು ಎಲ್ಲಿಯೂ ಬರೆದಿಡಲಿಲ್ಲ. ಸಂಚಾರೀ 
ಜೀವನಾನುಭವದ ತಾಣದಲ್ಲಿ ಒಂದೊಂದು ನುಡಿಮುತ್ತು ಜೆಲ್ಲಿದ್ದಾಕೆ. 
ಅವರ ಭಕ್ತರಲ್ಲಿ ಕೆಲವರು ಈ ನುಡಿಮುತ್ತುಗಳನ್ನು ಸಂಗ್ರಹಿಸಿದರು. 
ಹೀಗಾಗಿ ಲಿಪಿಕಾರರ ಅಲ್ಲಮತಿಯಿಂದಾಗಿಯೋ, ಅರ್ಧಜ್ಞಾ ನದಿಂದಾ- 
ಗಿಯೋ, ಮರೆವಿರಿಂದಾಗಿಯೋ ಅಲ್ಲಲ್ಲಿ ಸ್ಟಾಲಿತ್ಯಗಳು ಇನ್ನೂ ಉಳಿದು 
ಕೊಂಡಿವೆ. ಮತ್ತೆ ಕೆಲವೆಡೆ ಬೇರೆ ಯಾರೋ, ಗೀತೆಗಳನ್ನು ರಚಿಸಿ ದಾಸರ 
ಹೆಸರಿನಲ್ಲಿ ಸೇರಿಸಿರಲೂಬಹುದು. ದಾಸವರೇಣ್ಯರು ಜನಿಸಿದ ನಾಡಿನ್ಲಯೇ 
ಜನಿಸುವ ಭಾಗ್ಯವಂತರಾದ ನಾವೆಲ್ಲಾ ದಾಸರ ಕೀರ್ತನೆಗಳನ್ನು ಆಳವಾಗಿ 
ಅಭ್ಯಸಿಸಿ ಸ್ಫಾಲಿತ್ಯಗಳನ್ನು ಹೊಡೆದೋಡಿಸಿ ಪರಿಷ್ಕರಿಸಬೇಕು. ಅನುಪ- 
ಲಬ್ಧವಾಗಿ ಎಲ್ಲಿಯೋ ಗೆದ್ದಿಲುಗಳಿಗೆ ಆಹಾರವಾಗಿ ನಶಿಸಿ ಹೋಗುತ್ತಿರುವ 
ದಾಸಸಾಹಿತ್ಯನನ್ನು ಸಂಶೋಧಿಸಜೇಕು. ಹೀಗೆ ಮಾಡಿದರೆ ದಾಸರ ಸೇವೆ 
ಯನ್ನು ಮಾಡಿದಂತಾಗುತ್ತದೆ. ಮಾತ್ರವಲ್ಲದೇ ಹಾಳಾಗಿ ಹೋಗುವ 
ಆ ತವನಿಧಿಯನ್ನು ಉಳಿಸಿದಂಶೆಯೂ ಆಗುತ್ತದೆ. ಈ ದಿಸೆಯಲ್ಲಿ ಹಿರಿಯ 


ಸಾಹಿತಿಗಳಾದ ಡಾ|| ಬೆಟಿಗೇರಿ ಕೃಷ್ಣಶರ್ಮರು ಹಾಗೂ ರಂಗನಾಥ ದಿವಾಕ- 
ರರು ಮಾರ್ಗ ಹಾಕಿಕೊಟ್ಟಿದ್ದಾರೆ. ಈ ಪೂಜ್ಯರ ಮಾರ್ಗದರ್ಶನದಲ್ಲಿ 
ಇಂದಿನ ತರುಣ ಜನಾಂಗ ಸಾಗಿದರೆ ಕಾರ್ಯ ಸುಲಭವಾಗುತ್ತದೆ ಅಲ್ಲದೇ 
ಅನೇಕ ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸೆಂಸ್ಥೆಗಳು, ಸಾಹಿತ್ಯಾಭ್ಯಾಸಿಗಳು, 
ದಾಸಸಾಹಿತ್ಯದ ಸಂಶೋಧನೆ ಮಾಡುತ್ತಿದ್ದಾರೆ. ಇದು ಕನ್ನಡಿಗರಿಗೆ 


ಹೆಮ್ಮೆಯ ನಿಷಯ: 


ಶ್ರೀ ದಾಸಗುರುಳ್ಳೋ ನವಂಃ 


ಪ್ರಸನ್ನವೆಂಕಟದಾಸರು 
(ಜೀವನ್ಮಚರಿತೆ 


ಪ್ರಮುಖರಾದ ದಾಸಚತುಷ್ಟಯ*ರ ನಂತರ ಅವರ ಪರಂಪರೆಯನ್ನು 
ಮುಂದುವರಿಸಿಕೊಂಡು ಬಂದವರಲ್ಲಿ ಪ್ರಸನ್ನವೆಂಕಟಿದಾಸರು ಅಗ್ರಗಣ್ಯರು. 
ಇವರ ಕೃತಿರಚನೆಗಳ ಮೇಲಿಂದ ಇವರು. ಮೇಧಾವಿಗಳೂ, ಪಂಡಿತರೂ 
ಜ್ಞಾನಿಗಳೂ ಆಗಿದ್ದರೆಂದು . ತಿಳಿದುಬರುತ್ತದೆ. ಆದುದರಿಂದ -ಇವರೆ 
ಪಾಂಡಿತ್ಯ-ಪ್ರತಿಭೆಗಳಿಗೆ ಆ ಕಾಲದ: ಸಾಮಂತರಿಂದಲೂ, ಗೌಡ್ಕ ಶಾನು 
ಭೋಗರಿಂದಲೂ ಸಾಕಷ್ಟು ಗೌರವ ಸಂದಿರಬೇಕು. ಇನರಿಗೆ ದೊರೆತ 
ದಾನದತ್ತಿಗ?ಂದ ಮೇಲಿನ ಹೇಳಿಕೆ ಸತ್ಯವೆನಿಸುತ್ತದೆ. 

ಇಂಥ ಪ್ರಮಾಣಗಳ ಆಧಾರದಿಂದ ಹಾಗೂ ಕೃತಿಗಳ ಮುಖಾಂತರೆ 
ಮಾತ್ರವೇ ನಾವು ಪ್ರಸನ್ನವೆಂಕಟಿದಾಸರ ಜೀವನ ಜಾ ಕುರಿತು 
ಅರಿಯಬಹುದಾಗಿದೆ. ಈ ಅಲ್ಪಾಧಾರ ಹಾಗು ದಾಸರ ಕೃತಿ ) ಲ 
ಪ್ರಸನ್ನನೆಂಕಟರ ಜೀವನ ನಮಗೆ ಈ ಮಟ್ಟಿಗೆ ವಿದಿತವಾಗಿದೆ. ಆದಕೆ 
ಇಂಥ ಊಹೆ ಕೇವಲ ಸತ್ಯಕ್ಕೆ ಸಮೀಪವಾದೀತೆ ವಿನಃ ಸಂಪೂರ್ಣ ಸತ 
ವೆನ್ಲಿಸಲಾರದು. 

ಪ್ರಸನ್ನವೆಂಕಟಿದಾಸರು ಹದಿನೇಳನೆಯ ಶತಮಾನದ ಮಧ್ಯದಲ್ಲಿ 
ಜನಿಸಿದರು. ಇವರ ಹುಟ್ಟೂರು ಬಿಜಾಪುರ ಜಿಲ್ಲೆಯ ಬಾಗಿಲುಕೋಟಿ. 
ತಂದೆ ಕಾಶ್ಯಸಗೋತ್ರದ ಹಾಖಂಡ ನರಸಸ ಯ್ಕೆ ನನರು. ಈ ಕಾಲ 
ದಲಿಯೇ ವಿಜಾಪುರದಲ್ಲಿ ಮಹಮೂದ 4ರ ಆಳುತ್ತಿದ್ದನು. 


* ೧, ಪುರಂದರದಾಸರು, ೨. ಕನಕದಾಸರು, ೩. ಓಜಯದಾಸರು 
೪, ಜಗನ್ನೂಥದೂಸರು 


-18- 


ನರಸಸ್ಪನನರು ಜೀವನೋಪಾಯಕ್ಕಾಗಿ ವೈದಿಕ ವೃತ್ತಿಯನ್ನೆ ವಲಂಬಿಸಿ- 
ದ್ದರು. ಇವರು ಗಳಿಸಿದ ಮನೆ ಈಗಲೂ ಬಾಗಿಲುಕೋಟೆಯಲ್ಲಿ ನಮಗೆ 
ನೋಡಲು ಸಿಗುತ್ತದೆ. ಇವರ ಮನೆತನದ ಹೆಸರು ಕಾಖಂಡಕಿ ಎಂದಿದ್ದುದ 
ರಿಂದ ಮೂಲತಃ ಕಾಖಂಡಕಿ ಊರವರೇ ಆಗಿರಬಹುದೆಂದು ಕೆಲವು 
ವಿದ್ವಾಂಸರ ಅಭಿಪ್ರಾಯವಾಗಿದೆ. ಆದರೆ ಈ ಹೇಳಿಕೆಗೆ ಭದ್ರವಾದ 
ಯಾವ ಆಧಾರಗಳೂ ಇಲ್ಲ. 

ಪ್ರಸನ್ನವೆಂಕಟದಾಸರು, ಕ್ರಿ.ಶ.ಸುಮಾರು ೧೬೮೦ನೆಯ ಇಸ್ವಿಯಲ್ಲಿ, 
ತಾಯಿ ಲಕ್ಷ್ಮೀಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿದರು. ಮಗುವಿಗೆ 
ವೆಂಕಟೇಶನೆಂದು ನಾಮಕರಣ ಮಾಡಲಾಯಿತು. ವೆಂಕಪ್ಪಯ್ಯ ನೆಂದೂ 
ಕರೆಯುತ್ತಿದ್ದರು. ವೆಂಕಟೇಶನ ತಂದೆ-ತಾಯಿಗಳು ಯಾವಾಗ ಮರಣ 
ಹೊಂದಿದರೆಂಬುದಕ್ಕೆ ಸರಿಯಾದ ಆಧಾರಗಳಿಲ್ಲ. ಆದರೆ ಇವರಿಗೆ ಒಬ್ಬ 
ಅಣ್ಣನಿದ್ದ ನೆಂದೂ, ತಂದೆ-ತಾಯಿಗಳು ಗತಿಸಿಹೋದಮೇಲೆ ಅಣ್ಣನೇ 
ವೆಂಕಟೇಶನ ಸಂರಕ್ಷಣೆಯ ಭಾರ ಹೊತ್ತ ನೆಂದೂ ಹೇಳಬಹುದು. ಅಣ್ಣನ 
ಹೆಂಡತಿ ಕ್ರೂರೆಯಾದುದರಿಂದ ಬಾಲಕ ವೆಂಕಟೇಶನ ಶಿಕ್ಷಣಕ್ಕೆ ತಿಲಾಂಜಲಿ 
ಯಾಯಿತು. ಮತ್ತು ಆಳಿನಂತೆ ಮನೆಯಲ್ಲಿಯ ದನಗಳನ್ನು ಮೇಯಿಸಲು 
ಹೋಗುವ ಕಾರ್ಯ ವೆಂಕಟೇಶನದಾಯಿತು. ಅಣ್ಣನು ಮನೆಯಲ್ಲಿ ಪಠಿಸು 
ತ್ತಿದ್ದ ವೆಂಕಟೇಶಮಹಾತ್ಮೆ ಹಾಗೂ ವೆಂಕಟೇಶಸ್ತೋತ್ರಗಳನ್ನು ನಿರರ್ಗಳ 
ವಾಗಿ ಈ ದನದಾಹಿ ಹೇಳುತ್ತಿದ್ದನು. ವೃತ್ತಿಯಲ್ಲಿ ಏನುಮಾಡಿದರೇನು, 
ಸಂಸ್ಕಾರವೆಂಬುಡೆಂದಾದರೂ ಸುಳ್ಳಾಗುವುದೇ? ಹೀಗೆ ವೆಂಕಟೀಶನು 
ತಿರುಪತಿಗಿರಿವಾಸ ಶ್ರೀನಿವಾಸನ ಪರಮಭಕ್ತನಾದನು. ಅನನ್ಯ ಭಕ್ತಿಯಿಂದ ' 
ಆ ದೇವರಿಗೆ ಮೊರೆಹೋಗುತ್ತಿದ್ದನು. ಈತನ ಪ್ರಾರ್ಥನೆಯು ಆ ಸ್ವಾಮಿಗೆ 
ತಲುಪಿತೋ ಎಂಬಂತೆ ಮುಂದೆ ಒಂದು ಘಟನೆಯೂ ಜರುಗಿತು. ಈ ಘಟನೆ 
ಆತನನ್ನು ದಿವ್ಯ ಆನಂದದೆಡೆಗೆ ಸಾಗಿಸಿತು. ಆ ಘಟಿನೆ ಏನೆಂದಕೆ- 

ಮತ್ಸರದ ವಿಷದಿಂದ ತುಂಬಿದ ಅತ್ತಿಗೆಗೆ, ಅತಿಯಾಗಿ ಬಾಯಾರಿ 
ಗಂಟಲು ಸೆಳೆದ ವೆಂಕಟೇಶ ಕುಡಿಯಲು ತುಸು ಮಜ್ಜಿಗೆ ಕೇಳಿದ. 
ನಿಷ್ಠ ರುಣಿಯಾದ ಅವಳು ಮನಬಂದಂತೆ ಹೀನ ನುಡಿಗಳನ್ನು ಆಡಿದಳು. 
“ಈ ಮನೆಯಲ್ಲಿದ್ದು ಕೊಂಡು ಒಂದು ಮುಕ್ಕು ಮಜ್ಜಿಗೆಗೂ ಸರಾಧೀನತೆಯೇ 


-19- 


ಛೇ ಇಷ್ಟು ಹೀನಾಯಮಾನವಾಗಿ ಬಾಳುವುದಕ್ಕಿಂತ ಎಲ್ಲಿಯಾದರೂ 
ತಿರಿದುಂಬುವುದೇ ಲೇಸೆಂ”ದು ಬಗೆದು ಅತ್ತಿಗೆಗೆ ಹೇಳಿ ವೆಂಕಟೇಶನು ತಿರು 
ಪತಿಯತ್ತ ಪ್ರಯಾಣಜಬಿಳೆಸಿದ. 


ಮಾರ್ಗದಲ್ಲಿ ಎದುರಾಗುವ ಎಲ್ಲ ಸುಖದುಃಖಗಳಿಗೂ ನೀನೇ ಹೊಣೆ 
ಎಂದು ದೇವರ ಮೇಲೆ ಭಾರಹಾಕಿ ಆತನನ್ನೇ ಹಲವು ವಿಧಗಳಲ್ಲಿ ಅರ್ಚಿ 
ಸುತ್ತಾ, ಸುತ್ತಿಸುತ್ತಾ ತಿರುಪತಿಯನ್ನು ತಲುಪಿದನು. ಗಿರಿಯೊಡೆಯ ನ 
ದರುಶನವಾಗುತ್ತಲೇ ಆನಂದ ತುಂದಿಲನಾಗಿ ಭಕ್ತಿಕಂಪಿತನಾದನು. ಅನನ 
ಪರಿಯಾಗಿ ಸರ್ವಾರ್ಪಣಭಾವದಿಂದ ದೇವರಿಗೆ ಮೊರೆಯಿಟ್ಟಿನು. ಇದೇ 
ಸಮಯಕ್ಕೆ ಹರಿದಾಸರ ತಂಡವೊಂದು ಕೀರ್ತನೆಗಳನ್ನು ಹಾಡುತ್ತ ತಿರು 
ಪತಿಯ ದೇವಸ್ಥಾನಕ್ಕೆ ಆಗನಿಸಿತು. ತಾಳೆ, ತಂಬೂರಿ, ದಂಡಿಗೆ, 
ಬೆತ್ತಗಳನ್ನು ಹಿಡಿದ ಹರಿದಾಸರು ಅನೇಕ ರೀತಿಯಲ್ಲಿ ಸ್ತುತಿಗೀತೆಗಳನ್ನು 
ಮಹಿಮಾ ಪದ್ಯಗಳನ್ನು ಹಾಡುತ್ತಾ ಕುಣಿಯುತ್ತಿದ್ದರು. ಆ ತಂಡವನ್ನು 
ನೋಡಿ ವೆಂಕಟೇಶನಿಗೂ ಅವರಂತೆಯೆ ಆಗುವ ಬಯಕೆಯಾಯಿತು. 
ಕೂಡಲೇ ಸ್ವಾಮಿಪುಷ್ಕರಣಿತೀರ್ಥದಲ್ಲಿ ಮಿಂದು ಮಡಿಯಾಗಿ ಕೀರ್ತನೆ 
ಗಳನ್ನು ಹಾಡುತ್ತಾ ನಲಿದಾಡಿದನು. 

ಈತನ ಅಚಲವಾದ ಭಕ್ತಿಗೆ ಮೆಚ್ಚಿ ಸ್ವಾಮಿಯು ಪ್ರತ್ಯ ಕ್ಷನಾದನು 
ಹಾಗೂ ವೆಂಕಟೇಶನ ಪವಿಶ್ರವಾದ ನಾಲಿಗೆಯನ್ನು ಹೊರಗೆಳೆದು ತನ್ನ 
ಕರಪದ್ಮದಿಂದ ಬೀಜಾಕ್ಷರಗಳಾ “ವೆಂಕಟೇಶ? ಎಂಬ ಅಕ್ಷರಗಳನ್ನು 
ಬರೆದನು. ಈಗ ವೆಂಕಟೇಶ ಮಹಾಜಾ ಸ ನಫಿಯಾದನು. ಜನ್ಮಾಂತರಜ್ಞಾನ 
ಪ್ರಾಪ್ತವಾಯಿತು. ಈ ಸುಜಾ ) ನಪ್ರಾ ಪ್ತಿ ಯಿಂದ ವೆಂಕಟೀಶನು ಸ್ಫೂರ್ತಿ 
ಗೊಂಡು ಸದ್ಮರಚನೆಗೆ ತೊಡಗಿದನು. ಶ್ರೀಹರಿಯ ಸ್ತುತಿಯಳ್ಳ, ಆತನ 
ಮಹಿಮೆಯನ್ನೆ ತ್ತಿ ಸಾರುವ ಈ ಪದ್ಯವೇ ಮೊದಲನೆಯದೆಂದು ತೋರುತ್ತದೆ: 


ತಪ್ಪು ನೋಡದೆ ಬಂದೆಯಾ ನನ್ನ ತಂದೆಯಾ | 
ಅಪ್ಪ ತಿರುವೆಂಗಳೇಶನೆ ನಿರ್ದೋಷನೆ | 


ತಿರುಪತಿ ಗಿರಿಯೊಡೆಯನಾದ ಶ್ರೀನಿವಾಸನು ಸಾಕ್ಷಾತ್‌ ದರ್ಶನವಿತ್ತು 
ಮಹಾಜ್ಞ್ಯಾನವನ್ನು ನೀಡಿದ್ದರಿಂದ “ ಪ್ರಸನ್ನವೆಂಕಟಿ” ಎಂಬ ಅಂಕಿತವು 


_-20- 


ಕೀರ್ತನೆಗಳಲ್ಲಿ ಕಂಡುಬರುತ್ತದೆ. ಮುಂದಿ ಕೆಲಕಾಲ ಪ್ರಸನ್ನವೆಂಕಟಿ 
ದಾಸರು ಗಿರಿಯಲ್ಲಿಯೇ. ಇದ್ದು ಶ್ರೀನಿವ ಇಸನ ಸ ಕಾಲಕಳೆದರು. 
ಇವರ ಏಳ್ಳೆ ಯನ್ನು ಕಂಡು ಸಹಿಸದ ಜನರು ಅಲ್ಲಿಯೂ ತೊಂದರೆ ಕೊಟ್ಟ 


ರೆಂದು ತೋ ರುತ್ತದೆ. ತಾವು ವಿದ್ಯೆಯನ್ನು ಸಂಪಾದಿಸಲಿಲ್ಲವಲ್ಲಾ ಎಂಬ 
[2] 
ಹೊರಗೂ ದಾಸರ ಕೆಲವು ಕೀರ್ತನೆಗಳಲಿ ವಕ ವಾಗಿದೆ. ವಿದ್ಯೆಯನ್ನು 


೧೧ ಶಿ ಬ 
ಚ ವರಾಗಿ ಪುನಃ ತಮ್ಮ ಪ್ರಾಂತಕ್ಕೆ ಬಂದರು. 


ವಿದ್ಯಾಗುರುವಿಗಾಗಿ ಅರಸತೊಡೆಗಿದರು. ಪ್ರಖ್ಶಾ ತ ದ ಮುದ್ದಲ 
ಜನಾರ್ದನ ಕಂಡು ಭಯಭಕ್ತಿಯಿಂದ. ವಂದಿಸಿ, ಅವರ 


ಪಡೆಯಬೇಕೆಂಬ ₹ ೧೨ ಶ್ರ ೬೫ 


ಲ್ಲ 

ಸೃತ್ತವನ್ನು ವಹಿಸಿ ಹಾಕು. ವರ್ಷ ಮುದ ಲ ಜನಾರ್ದನಾಚಾರ್ನರಲಿ 
೦.0೨ ಛ್‌ 2 ಗ 8 ೧ 

ಸಂಸ್ಕೃ 0೨ (| ಆದುದರಿಂದಲೇ ಗುರುಗಳನ್ನು ಒಂಡು 


ಗೀತದಲ್ಲಿ ಹೀಗೆ ಕೊಂಡಾಡಿದ್ದಾರೆ ; 
“ ಭಜಿಸಿ ಬದುಸೆಲೊ ಮುದ್ದೆ ಲಾಚಾರ್ಯ ರಮ” 


ಮುಂದೆ ಇವರು, ದ್ವೈತನುತವನ್ನು ಕುರಿತಾದ ಅನೇಕ ಕೀರ್ತನೆಗಳನ್ನು 
ರಚಿಸಿದರು. ಸುಳಾದಿಗಳನ್ನು, ೩೪ರತ್ಕ ಭಾಗವತ, ರಾಮಾಯಣಾದಿ 
ವಿವಿಧ ಸದ್ದ್ರಂಥಗತ ಆನೇಕ ಶಕಥಾಸನ್ನಿವೇಶಗಳನ್ನು ಕೀರ್ತನೆಯ 
ರೂಪದಲ್ಲಿ ಹೊರತಂದರು : ಅನುಭವ ಗೀತೆಗಳನ್ನು ರಚಿಸಿದರು. ತದನಂತರ 
ಪ್ರಸನ್ನ ಸಟ ಸಕು ತಿರುಸತೀಶನ ಅನುಗ್ರಹದ ಅಭಯರ ಕಕ್ಷೆಯನ್ನು 
ಹೊತ್ತು ನಾನಾ ಕ್ಷೇತ್ರಗಳನ್ನು ಸಂಚರಿಸುತ್ತ ಪರಮಾತ್ಮನ ದರ್ಶನವನ್ನು 
ವಿವಿಧರೂಪಗಳಲ್ಲಿ ಕಾಣುತ್ತ ಕೊಂಡಾಡುತ ಸಾಗಿದರು. | 


ಸಂಚರಿಸುತ್ತ ಸಂಚರಿಸುತ್ತ ಪ್ರಸನ್ನ ನೆಂಕಟಿದಾಸರು ತಮ್ಮ ಜನ್ಮ 
ಸ್ಥಳವಾದ ಬಾಗಿಲುಕೋಟಿಗೆ ಬಂದರು. ಯಾನ ಅತ್ತಿ ಗೆಯಿಂಡ. ಹೀನಾಯ 4 
ನುಡಿಗಳನ್ನಾ ಡಿಸಿಕೊಂಡಿದ ರೋ ಆ ಅತ್ತಿಗೆ ಹಾಗೂ ಅ ಣ್ಣ ನನ್ನು ಭೆಟ್ಟ ಎ 
ಯಾದರು. ಸತ್ಸು ರುಷರಿಗೆ ಬಾಧೆಯನ್ನಿ ತ್ರ ಕ ಕೇಡುತಪ ದೆಂಬಂತೆ. 
: ಪ್ರಸನ್ನವೆಂಕಟಂಗೆ 'ತಾಂಡಕಿಯನ್ನಿ ತ್ರ ಅತ್ರಿ ಗೆ ಅಣ್ಣನ. ಸಂಸಾರವು ಈಗ. 
ಸಂಪೂರ್ಣವಾಗಿ ಅಥೋಗತಿಗಿಳಿದಿತ್ತು.  ಪಶ್ಚಾ ತ್ತಾನದಿಂದ ಬೆಂದ ಅತ್ತಿ : 
ನನಸಾಗಿ ನ್ನು ನ್ನ್ನ ಸಂಸಂಯಿಂದ ಗೋ ಇಡಿಸಿ? | 


ಕ್ತಿ 


ನಮಗೆ ಈ ಗತಿ ಒದಗಿದೆ. ಆದ್ದರಿಂದ ವೆಂಕಟೇಶಾ ನಮ್ಮನ್ನುದ್ದರಿಸು-ಎಂದು 
ಮೊರೆಯಿಟ್ಟಿಳು ಅತ್ತಿಗೆಯ ವ್ಯಥೆಯಿಂದ' ಸಧಿಕರತಾಳಿ ಪ್ರಸನ್ನ ವೆಂಕಟ 
ದಾಸರು ಹರಸಿದರು. 


ಆದರೆ ಪ್ರಸನ್ನವೆಂಕಟದಾಸರ ಮದುನೆಯಾವಾಗ ಆಯಿತು, ಅವರೆ 
ಪತ್ನಿಯ ಹೆಸರೇನು? ಎಂಬ ನಿಷಯೆನನ್ನು ಕುರಿತು ಖಚಿತವಾದ ಆಧಾರ 
ಗಳು ದೊರೆಯುನದಿಲ್ಲ. ಅನರ ಪೀಳಿಗೆಯನರ ಮೇಲಿಂದ ಸ್ರಸನನೆಂಕಟ 
ದಾಸರಿಗೆ ವೆಂಕಟಿಕ ಷ್ಕಾಚಾರ್ಯ ಎಂಬ ಮಗನಿದ್ದ ನೆಂಡು ಗೊತ್ತಾಗುತ್ತದೆ. 


ಪ್ರಸನ್ನನೆಂಕಟಿದಾಸರು ಕೆಲಕಾಲ ಬಾಗಿಲುಕೋಟಿಯಲ್ಲಿಯೇ ವಾಸಿ 
ಸಿದ್ದರು. ಅವರ ಶಿಷ್ಯಬಳಗ ಬೆಳೆಯಿತು. ಅವರ ಪಾಂಡಿತ್ಯದ ಕೀರ್ತಿ 
ಎಲ್ಲೆ ಡಿಗೂ ಹಬ್ಬಿತು. ಅನೇಕ ಜನ ಸುಭೇದ ಇರರು, ಸಾಮಂತರು, ಸರ 
ದಾರರು ಅವರನ್ನು ಆದರಿಸಿ, ಗಾರವಿಸಿ ಸನ್ಮಾನಿಸಿದರು. ಭೂಮಿಯನ್ನು 
ದತ್ತಿಯಾಗಿ ಕೊಟಿ ರು. ಮನೆಗಳನ್ನಿತ್ತರು. ವರ್ಷಾಶನ ಹಾಕಿ ಕೊಟ್ಟಿ ರು. 
ಈ ವಿಷಯವೆಲ್ಲಾ "ಕೆಲವು ಕಾಗದ- ಸತ್ರಗಳಿಂದ ತಿಳಿಯುತ್ತದೆ. ಕ್ರೂರ 
ಮೃಗವಾದ ಹುಲಿಯನ್ನು ದಾಸರು ಆಡಿಸುತ್ತಿದ್ದರೆಂಬ : ಹೇಳಿಕೆಯೂ 
ಟು: ಸಾಕು ಪ್ರಾಣಿಯಂತೆ ಇವರೆ ಪ್ರವಾಸದಲ್ಲಿ ಹುಲಿಯು ಹಿಂಬಾಲಿ 
`ಸುತ್ತಿತ್ತಂತೆ. ಇದೂ ಒಂದು ಪವಾಡವೆಂದು ಹೇಳಬಹುದು. . ಪ್ರಸನ್ನ 
ಸ್ಟಾ ಪುರಂದರರಿಂದೆ ಪ್ರೇರಿತರಾಗಿದ್ದರು. ಪುರಂದರರನ್ನು 

ಸ್ತುತಿಸುವ 8 ಅನೇಕ ಕೀರ್ತನೆಯನ್ನು ರಚಿಸಿದ್ದಾರೆ. 


ವಿವಿಧ ದೇಶಗಳ ಸಂಚಾರವು ದೇವರ ವಿನಿಧರೂಪಗಳನ್ನು ಅರಿಯಲು 
ದಾಸರಿಗೆ ಸಹಾಯಕವಾಣುತು. ಹಳ್ಳಿ ಹಳ್ಳಿ ಯನ್ನೂ ಸಂಚರಿಸಿ ಜನರಿಗೆ 
ಹರಿನಾನುದ ಮಹಿಮೆಯನ್ನು ತಿಳಿ? ಸಿದರು. ಲೌಕಿಕ ಹಿತಜೊಂದಿಗೆ 
ಆತ್ಮೋನ್ನತಿಯನ್ನು ಸಾಧಿಸಿದರು. ಏಕಾಂತಸೂಜೆಯ ಪ್ರಶಸ್ತವಾದ ಸ್ಥಳ 
ಹಾಗೊ ದೇವರ ವಿವಿಧ ಪ್ರತಿಮೆಗಳನ್ನು ಹೊಂದಿದ ವೈಭವದ ದೇವರ 
ಮನೆಯು ಇಂದಿಗೂ ಬಾಗಿಲುಕೋಟಿಯ ಮನೆಯಲ್ಲಿ ಕಂಡುಬರುತ್ತದೆ. 


ಹೀಗೆ ಶ್ರೀಹರಿಯ : ಸೇನೆಗೆ. ಅಖಂಡವಾದ ಜೀವನವನ್ನು ಮುಡಿ 
ಪಾಗಿಟ್ಟಿ ಪ್ರಸನ್ನೆನೆಂಕೆಟದಾಸರು ಎಸ್ಪತ್ತೆ ರಡು ವರ್ಷ ಬಾಳಿ ಶಕೆ ೧೬೭೪ 


ಉಟ. 


ನೆಯ ಆಂಗಿರಸ ಸಂವತ್ಸರದ ಭಾದ್ರಪದ ಶುದ್ಧ ಏಕಾದಶಿಯ ಮಧ್ಯರಾತ್ರಿಯ 
ಸಮಯದಲ್ಲಿ ವೈಕುಂಠವಾಸಿಗಳಾದರು. ಅಂತ್ಯಕಾಲಕ್ಕೆ ದಾಸರಿಗೆ 
ಶ್ರೀಹರಿಯ ದರ್ಶನವಾಯಿತೆಂದು ಒಂದು ಕೇರ್ತನೆಯಿಂದ ಕಂಡುಬರುತ್ತದೆ. 
ಇವರ ಅಂತ್ಯವು ಜನ್ಮಸ್ಥಳವಾದ ಭಾಗಿಲುಕೋಟಿಯಲ್ಲಾಗಿರದೇ ಅಲ್ಲಿಂದ 
ಇಪ್ತತ್ತೆಂಟು ಮೈಲು ಅಂತರೆದಲ್ಲಿದ್ದ ದಕ್ಷಿಣಕಾಶಿಯೆಂದು ಪ್ರಸಿದ್ಧವಾದ 
ಬಾದಾಮಿಯಲ್ಲಿ ಆಯಿತೆಂದು ಒಂದು ಹೇಳಿಕೆಯುಂಟು. ಇಂದಿಗೂ 
“ ಶ್ರೀಪ್ರಸನ್ನವೆಂಕಟರ ಕಟ್ಟೆ” ಎಂದು ಅಲ್ಲಿ ಪ್ರಸಿದ್ಧವಿದೆ. ಈ ಕಟ್ಟೆಯನ್ನು 
ದಾಸವರೇಣ್ಯರ ಮರಿಮಕ್ಕಳಾದ ಅಣ್ಣಯ್ಯಾಚಾರ್ಯರು ಕಟ್ಟಿಸಿದರೆಂದು 
ಐತಿಹ್ಯವಿದೆ. 


ಪ್ರಸನ್ನವೆಂಕಟಿದಾಸರ ಸಾಬಿತ್ಯ 


ಪ್ರಸನ್ನವೆಂಕಟದಾಸರ ಕೀರ್ತನೆಗಳಲ್ಲಿ ಹರಿನಾಮಸ್ಮರಣೆಯ ಕೀರ್ತನೆ 
ಗಳು ಪ್ರಮುಖನೆನಿಸಿನೆ. ಈ ಹರಿನಾಮ ಸ್ಮರಣೆಯಿಂದಲೇ ಇಹದಲ್ಲಿ 
ಸೌಖ್ಯ, ಪರದಲ್ಲಿ ಮುಕ್ತಿ ದೊರೆಯುವವೆಂಬ ಬಲವಾದ ನಂಬಿಕೆ. ಆದುದ 
ರಿಂದ ಪ್ರಸನ್ನವೆಂಕಟದಾಸರು ನಾಮಸ್ಮರಣೆಯನ್ನು ಹೀಗೆ ಕೊಂಡಾಡಿ 
ದ್ದಾರೆ. 
“ ಮರೆಯದಿರು ಮನವೆ ಮಾಧವನಾ? 
“ ರಾಮನೆನ್ಸಿ ರಾಮನೆನ್ಸಿ | ವ್ಯೋಮಕೇಶಗೆ ದಿವ್ಯನಾಮಾ- 
ಮೃತವಿತ್ತ ರಾಮನೆನ್ಸಿ ರಾಮನೆನ್ಸಿ ಕ 


ಮಧ್ವಪರಂಪರೆಯನ್ನು ಕುರಿತಾದ ಗೀತೆಗಳನ್ನೂ ರಚಿಸಿದ್ದಾರೆ. ಹನುಮ, 
ಭೀಮ, ಮಧ್ವರು ತಮ್ಮ ಬಂಧುಬಾಂಧವರೆಂದು ಮುಕ್ತಕಂಠವಾಗಿ ದಾಸರು 
ಹಾಡಿದ್ದಾರೆ. ನಿರ್ಮಲಭಕ್ತಿಯೇ ಶ್ರೀಹರಿಯ ಸಾನ್ನಿಧ್ಯವನ್ನು ಸೇರಲು 
ಸುಲಭವಾದ ಸೋಪಾನವಾಗಿದೆ. ಇದನ್ನೇ ಪ್ರಸನ್ನವೆಂಕಟರು: 


ಕಲ್ಲುಬೀಳಾಲಿ ಮೇಲ್ಮುಗಿಲು ಬೀಳಾಲಿ 
ಫುಲ್ಲನಾಭ ನಿನ್ನಪಾದ ಪಲ್ಲವಾಭುಬಿಡೆ | 


ಇರಿ 
ದೃಢಭಕ್ತಿಯ ಪರಾಕಾಷ್ಠತೆಯು ಈ ಕೀರ್ತನೆಯಲ್ಲಿ ವ್ಯಕ್ತವಾಗಿದೆ. ಹೀಗೆ 
ವಿವಿಧ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ದಾಸರು ಅನೇಕ ಕೀರ್ತನೆ 
ಗಳನ್ನು ರಚಿಸಿದ್ದಾರೆ. ೧೧ನುಡಿಯ ಗೀತೆಗಳೇ ಬಹಳ. ಒಂದೇ ವಿಷಯವನ್ನು 
ಕುರಿತು ವಿವರವಾಗಿ ಇಡೀ ಕೀರ್ತನೆಯನ್ನು ರಚಿಸಿದವರೆಂದರೆ ಪ್ರಸನ್ನ 
ವೆಂಕಟಿರೊಬ್ಬರೇ ಎಂದು ಹೇಳಿದರೆ ತಪ್ಪಾಗಲಾರದು. 


°° ಕೇರ್ತನೆಗಳ ಹೊರತಾಗಿ ಈ ಕಳಗಿನವುಗಳೂ ದಾಸನರೇಣ್ಯರ 
ಪ್ರಮುಖ ಕೃತಿಗಳಾಗಿವೆ. | 
(೧) ಸಮಸ್ತನಾಮಮಣಿಗಣ ಷಬ್‌ ಚರಣ ಪದ್ಯಮಾಲಾ : 


ಇದು ಭಾಮಿನೀಷಟ್ಟಿ ದಿಯಲ್ಲಿದೆ. ಇದರಲ್ಲಿ ವರ್ಣಮಾಲೆಯಲ್ಲಿ ರಚಿಸ 
ಲ್ಪಟ್ಟಿ ೭೧ ನುಡಿಗಳಿವೆ. ಸಂಸ್ಕೃತದಲ್ಲಿಯ ವಿಷ್ಣು ಸಹಸ್ರನಾಮಾವಳಿಯಂತೆ 
ಇದರಲ್ಲಿಯೂ ಆರಂಭದಿಂದ, ಅಂತದ ವರೆಗೆ ನಿಷ್ಣುನಾಮಗಳಿವೆ. 


(೨) ನಾರದರು ಕೊರವಂಜಿ ನೇಷತಾಳೆ ಚರಿತ್ರೆ : 

ನಾರದರು ಕೊರವಂಜಿಯ ವೇಷತಾಳಿ ರುಕ್ಮಿಣಿಯಲ್ಲಿಗೆ ಹೋದ 
ವಿಷಯ ಇದರಲ್ಲಿದೆ. ವಿವಿಧ ರಾಗ್ಯ ತಾಳದಲ್ಲಿದ್ದ ೩೪ ಪದ್ಯಗಳಿವೆ. 
(೩) ಸತ್ಯಭಾಮಾ ನಿಲಾಸ ಇಲ್ಲವೆ ಶ್ರೀಕೃಷ್ಣ ಸಾರಿಜಾತ : 


ಪಾರಿಜಾತ ಪುಷ್ಪದಿಂದಾಗಿ ಶ್ರೀಕೃಷ್ಣಸರಮಾತ್ಮನಿಗೂ ಆತನ 
ಭಾಮೆಯರಿಗೂ ನಡೆದ ಸರಸ-ವಿರಸಗಳ ಸುಂದರವಾದ ವರ್ಣನೆ ಇದರಲ್ಲಿದೆ. 
೨೯ ನುಡಿಗಳಿವೆ. 


(೪) ಭ್ರಮರ ಗೀತೆ: 
ನಾಗವತ ದಶಮಸ್ಕಂದದ ಪೂರ್ವಾರ್ಧದಲ್ಲಿಯ ಭ್ರಮರಗೀತೆಯ 


(3 
ಈ 


ವಿಷಯ ಇದರಲ್ಲಿದೆ 


94 - 
(೫) ನಾರಾಯಣ ಪಂಜರ: 


ನಾರಾಯಣ ಸ್ತೋತ್ರರೊಸವಾಡ ನಾಲ್ಲತ್ತು ಪದ್ಮಗಳಿವೆ. “ನಾರಾ- 


ಯಣ ಕವಚ'ದಲ್ಲಿಯಂತೆ ಆಶೀರ್ಪಾ ದದ ಅಭಯದ ಯಾಚನೆ ಈ ಸದ್ಯ 
ಗಳಲಿ ಕಂಡುಬರುತ್ತದೆ 

೧೧ ಹ 

ತ್ನ ಜರಿ ಜಟೆ ಅ ಕಲೆ ಇಂದೆ 

(೬). ಪ್ರಸನ್ನನೆಂಕಟರ ಭಾಗವತ 
| ಮೂಲ ದಶಮಸ್ಕಂದ ನಾಗಪತದಲ್ಲಿಯ ನಾಲ್ದತ್ತೆಂಟು ಅಧಾ ಯ 
ಗಳಲ್ಲಿ ಪ್ರಸನ್ನವೆಂಕಟಿದಾಸರು ಕೇವಲ ಕೃಷ್ಣನ ಬಾಲಲೀಲೆಯುಳ್ಳ ನದ್ಕ 
ಗಳನ ನೇ" ಆಯು ಕೆಂಂಡಿದಾ ರೆ. 

& ೪ಉಊ ಎ 6 


ಮೇಲೆ ಹೇಳಿದ 'ಸ್ರಮುಖ ಕೃತಿಗಳನ್ನಲ್ಲದೇ ಪ್ರಸೆನ್ನವೆಂಕಟರು 
ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ಈ ಕೀರ್ತನೆಗಳಲ್ಲೆಲ್ಲಾ ಆರ್ತ 
ಭಾವದ ಮಿಡಿತವನ್ನು ಕಾಣುತ್ತೇವೆ. ಮುಮು ಕ್ಷಭಾವ, ಸಖ್ಯಭಾವ, 
ದಾಸ್ಕಭಾವಗಳು ಈ ಎಲ್ಲ ಕೀರ್ತನೆಗಳ ನಾಡಿಯಾಗಿವೆ. ಸುಳಾದಿ-ಉಗಾ 
ಭೋಗಗಳನ್ನೂ ಪ್ರಸನ್ನವೆಂಕಟರು ಬರೆದುದುಂಟು. ಹೀಗೆ ದಾಸಸಾಹಿತ್ಯದ 
ಗಗನಾಂಗಣದಲ್ಲ ಓರ ಸ್ರಮುಖ ಹರಿಬಾಸರೆನಿಸಿಕೊಂಡು, ಮುಂದಿನ 
ದಾಸವರೇಣ್ಯ ರೆಲ್ಲರಿಗೆ ದಾರಿದೀಪವಾಗಿ ಪ್ರಸನ್ನ ನೆಂಕಟಿರು ಶೋಭಿಸಿದ್ದಾ ರೆ. 
ಇತ ಂದಿನಲ್ಲಿಯ ಒಂದು ಪುಟ್ಟ ಘಟನೆ ದನಗಾಹಿಯಾದ ವೆಂಕಟೇಶನನ್ನು 
ಪ್ರಸಿದ್ದ ಪ್ರಸನ್ನವೆಂಕಟಿದಾಸರನ್ನಾಗಿ ಮಾಡಿತು. ಇವೆಲ್ಲವೂ ದೈವೀಲೀಲೆ 
ಯೆಂದು ಹೇಳಬಹುದು. 


ಛೀ ದಾ ಸಗುರುಭ್ಳ್ಕೋ ಸಮಃ 


ಕೆಲವು ಮಹತ್ವದ ದಾಸರ ವಿವರ 


ಅ. ಸಂ. ದಾಸರ ಹೆಸರು ಕಾಲ (ಕ್ರ. ಶ.) ಅಂಕಿತ ಕೃತಿಗಳು 
೧. ನರಹರಿತೀರ್ಥ ಕ್ರಿ. ಶ. ೧೨೭೫ ರಘುಕುಲತಿಲಕ ಅಥವಾ ಕೀರ್ತನೆ ಸುಳಾದಿ ಉಗಾಭೋಗಗಳು. 
೨ ರಮುಪತಿ 
ಶ್ರೀ ಸಖಿ 
೨. ಶ್ರೀಪಾದರಾಯ ಕ್ರಿ. ಶ್ರ. ೧೪೨೨-೧೪೮೦ ರಂಗವಿಠಲ ಕೀರ್ತನೆ, ಸುಳಾದಿ, ಉಗಾಭೋಗಗಳು. 
೩. ವ್ಯಾಸರಾಯ ಕ್ರಿ. ಶ. ೧೪೪೭-೧೫೩೯ ಶ್ರೀಕೃಷ್ಣ ಅಥವಾ ಕ ಕೇರ್ತನೆ, ಸುಳಾದಿ, ಉಗಾಭೋಗಗಳು. 
ಲ ವಾದಿರಾಜ ಕ್ರಿ. ಶೈ. ೧೪೮೦-೧೬೦೦ ಹಯವದನೆ ಕೀರ್ತನೆ, ವೈಕುಂಠ ವರ್ಣಕ್ಕೆ ಸ್ನಸ್ನ- 
ಗದ ಲಕ್ಷೀ ಶೋಭಾನೆ, ಗುಂಡಕ್ರಿಯಾ- 
ಬಿ ಮ ಗಲ 
| ಇತ್ಯಾದಿ ಕಾವ್ಯಕೃ ಗಳು. 
೫. ಪುರಂದರದಾಸ ಕ್ರಿ. ಶೊ. ೧೪೮೪-೧೫೬೪ ಪುರಂದರವಿಠಲ ಕೀರ್ತನೆ, ಸುಳಾದಿ ಉಗಾಭೋಗಗಳು. 
೬. ಕನಕದಾಸ ಕ್ರಿ. ಶ. ೧೫೦೯-೧೬೦೭ ಕಾಗೆನೆಲೆಯಾದಿಕೇಶವ ಕೀರ್ತನೆ ಹಾಗೂ ಮೋಹನತರಂಗಿಣಿ, 
(?) ಅಥವಾ ರಾಮಧಾನ್ಯ ಚರಿತ್ರೆ, ನಳಚರಿತ್ರೆ, ಹರಿ- 
ಬಾಡದಾದಿಕೇಶವ ಭಕ್ತಿಸಾರ ಎಂಬ ಕಾವ್ಯ ಕೃತಿಗಳು. 
ಹಃ ವಿಜಯದಾಸ ಕ್ರೈ. ಶು. ೧೬೩೭-೧೭೩೫ ವಿಜಯವಿಠಲ ಕೀರ್ತನೆ, ಸುಳಾದಿ ಉಗಾಭೋಗಗಳು. 
೮. ಪ್ರಸನ್ನವೆಂಕಟೆದಾಸ ಕ್ರಿ.ಶ. ೧೬೮೦-೧೭೫೨ ಶ್ರೀನಿವಾಸ ಅಥವಾ ಕೀರ್ತನೆ, ಸುಳಾದಿ, ಉಗಾಭೋಗಗಳು. 
ಪ್ರಸನ್ನನೆಂಕ 
pS (°) 0 ಣ್ಣ - NR ತ 
೯... ಗೋಪಾಲದಾಸ ಕ್ರಿ. ಶ ೧೭೨೧-೧೭೬೨ ಗೋಪಾಲವಿಠಲ ಕೀರ್ತನೆ, ಸುಳಾದಿ, ಉಗಾಭೋಗಗಳು. 
೧೦. ಜಗನ್ನಾಥದಾಸ ಕ್ರಿ. ಶ್ರ ೧೭೨೮-೧೮೦೯ ಜಗನ್ನಾಥವಿಠಲ ಕೀರ್ತನೆ, ಹಾಗೂ ಹರಿಕಥಾಮೃತಸಾ 
(ಕಾವ್ಯ), ಸುಳಾದಿ, ಉಗಾಭೋಗಗಳು. 
೧೧. ಹೆಳವನಕಟ್ಟೆ ಕ್ರಿ.ಶ.ಸು. ೧೭೫೦ ಹೆಳನನಕಟ್ಟಿಯ ರಂಗ ಕೀರ್ತನೆ ಚಂದ್ರಹಾಸ ಕಥಿ, ಸೀತಾ 
ಗಿರಿಯಮ ಕಲ್ಯಾಣ, ಬ್ರಹ್ಮಕೊರವಂಜಿ, 


ಗ 


ರಾ 


ಉದಯ 


ರಾಗ-ನಾಟ 


ಗಣಪತಿವರವೂಶಂ ನೌಮಿ ಸರ್ವಾರ್ಥಸಿದ್ಧಿಂ 
ಪ್ರಪದ್ಯೇ ತವ ಕಾಪಾಕ್ಷಿ ಚರಣಾ ಶರಣಂ ಸದಾ | 
ಯತ್‌ ಸೌಂಪರ್ಯಾಂಬುಧಿ ದೃಷ್ಟುಂ ತ್ರಿನೇತ್ರೋ 
ಭೂನ್ಮಹೇಶ್ವರಂ | 
ಮನೋಜವಂ ಮಾರುತತುಲ್ಕವೇಗಂ 
ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ 
ವಾತಾತ್ಮಜಂ ವಾನರಯೂಥ ಮುಖ್ಯಂ 
ಶ್ರೀರಾಮದೂತಂ ಶಿರಸ್ಮಾ ನಮಾನಿ | 
ನಾರಾಯಣಾಯ ಸರಿಪೂರ್ಣ ಗುಣಾರ್ಣವಾಯ 
ವಿಶ್ವೋದಯಸ್ಥಿ ತಿಲಯೋನ್ನಿಯತಿಪ್ರದಾಯ 
ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯದುಃಖ 
ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ | 


ಹರ ಹರ ಪುಕಹರ 
ರಾಗ- ಕಲ್ಯಾಣಿ (ಭೀಮಪಲಾಸ) ಏಕತಾಳ (ತೀನ್‌ ತಾಲ) 


ಹರಹರ ಪುರಹರ್ಯಗಿರಿಜಾ ಮನೋಹರ 
ಸುರವರ ಕರುಣಾಕರ ಶರಣರ ಸುರತರು 
ವರಷಂಪಾಪತಿ ವಿರುಪಾಂಬಕ ಹೊ ಶುಭದ ಪಲ್ಲ 


ಪ್ರಾರ್ಹನೆ ಉದಯರಾಗ ೩ 


ಮದನ 'ಮೆಥೆನ ಸಂಚವದೆಕೆ ಕೈಲಾಸದ 

ಸದನ ಸದಾಶಿವ ನಮೋ ನಮೋ | 

ಹದಿನಾಕು ಭುವನದ ಹದನ ಬಲ್ಲರಿಜಿತ ! 

ಕದನ ಕಲುಷಹರ ನಬೋ ನಮೋ Il ೧ || 


ತಾರಕಸತಿನರ ಭೂರಿಕೃಪಾಂಬುಧಿ:| 

ತಾರಕ ಪಿತಹರ ಜಯಾ ಜಯ ॥ 

ತಾರಕ ಉಪದೇಶಕಾರಕ ಘನಭವ | 

ತಾರಕ ಮೃತ್ಯುಂಜಯಾ ಜಯ 1 ೨ 


ಶೇಷಾಭರಣ ವಿಭೂಷಾಭವ ವಿ-| 

ಶೇಷಾಭಕತಪ್ರಿಯ ನಿಭೋ | 

ಶೇಷಾ ಭೂಭೃತಪೋಷಾ ಪ್ರಸನ್ವೆಂಕ- | 

ಟೇಶ ಭಜನಶೀಲ ವಿಭೋವಿಜೋ [೩ | 


ರಕ್ಷಿಸು ರಕ್ಷಿಸು ದೇವ 
ರಾಗ- ಶಂಕರಾಭರಣ (ಭೂಪ) ತಾಳ-ಅಟ (ದೀಪಚಂದಿ) 


ರಕ್ಷಿಸು ರಕ್ಷಿಸು ದೇವ | ವಿಶ್ವ- 

ಕುಕ್ಲಿಯೆ ಭಕ್ಕಸಂಜೀವ | 

ಸಕ್ಸಿಗಮನ ಕಾಯೋದಾತಾ | ಭೃತ್ಯ 

ಪಸ್ತನೆ ತ್ರೀ ಪ್ರಾಣನಾಥ | ಪಲ್ಲ | 


ಜಾರಿದ ಶ್ಭುತಿಯ ತಂದವನೆ | ಉ- 

ದಾರಿ ವಿಕೃಮು ತಮಹರನೆ | 

ವಾರಿಧಿಯೊಳುದಿಸಿದಕೆ | ಮಂ- 

ದಾರ ಗಿರಿಯಸೆತ್ತಿದನೆ | ೧ | 


೪ ಅ್ರೀಪ್ರಸನ್ನವೆಂಕಟಿದಾಸರ ಹಾಡುಗಳು 


ರಂಭೆಗೆ ತತ್ವ ಹೇಳಿದನೆ | ಹೇ... 

ಮಾಂಬಕನ ಚುಚ್ಚಿದವನೆ | 

ಕಂಬವ ಸೀಳಿ ನಿಂದವನೆ | ಆ- 

ದಂಭೋಳಿ ವೈರಿ ಬಾಲಪನೆ 1೨] 


ಪದ್ಮಜಾಂಡವನೊಡೆದವನೆ | ಬಲಿ- 

ಸದ್ಮವ ಬಿಡದೆ ಕಾಯಿದನೆ | 

ಛದ್ಮಿ ಪಾರ್ಥಿವರ ಸಂಹರನೆ | ಕರ- 

ಪದ್ಮದಿ ಪರಶು ನಿಡಿದನೆ 1೩॥ 


ಅಡವಿ ಪ್ರಾಣಿಗಳನಾಳುವನೆ | ಹತ್ತು- 
ಹೆಡಕಿನವನ್ನತಲೆ ಕೆಡಿದವನೆ ॥ 

ಮಡದಿಗೆ ಗಿಡವನಿತ್ತವನೆ | ಭೀಮ- 

ಮಡದಿಯ ಲಜ್ಜೆ ಕಾಯಿದನೆ Il ೪ | 


ಮಿಥ್ಯೆಯ ಹೊಲಬು ಹೇಳಿದನೆ | ಖಳ- 
ದೈತ್ಯರ ವಶವ ಮಾಡಿದನೆ | 


ಮತ್ತ ಕರಿಯ ವಪುಹರನೆ | ನನ್ನ- | 
ಕರ್ತಾ ಪ್ರಸನ್ರೈೆಂಕಟನೆ | ೫॥ 


ತಂದೆ ಪುರಂದರದಾಸರ ಸ್ಮರಿಸುನೆ 
ರಾಗ- ಶಂಕರಾಭರಣ (ಯಮನ) ತಾಳ- ಆಟ (ದೀಪಚಂದಿ) 


ತಂದೆ ಪುರಂದರದಾಸರ ಸ್ಮರಿಸುವೆ ಎನ್ನ 
ಮಂದ ಮತಿಗಳೆದು ಹರಿಭಟನೆನಿಸುವೆ | ಪ 


ಹ್ನ್ಯಾರ್ಥನೆ- ಉದಯರಾಗ ೫ 


ಗುರು ವ್ಯಾಸರಾಜರ ಚರಿಣಾಬ್ದ ಭಟ ಚರಣ | 

ವಿರತಿ. ಭಕುತಿ ಜ್ಞಾನಾರ್ಣವನಾ | 
ಷರೋಪರಿಷ್ಟದ್ರಾರಿನಿಧಿಗೆ ತಿಮಿಂಗಲನಹನ | 

ಧರೆಯ ಕವಿಕುಲಶಿಖಾಮಣಿಯೆಫಿಸನ Hall 


ದಿನದಿನದಿ ದ್ರವ್ಮಾರ್ಥಲಾಭದಲಿ ತುಪ್ಪನ | 
ಕನಕಲೋಷ್ಟ ಸಮಾನ ನಿರೀಕ್ಷಿಸುವನ | 

| ಘನಸಿದ್ಧಿ ಗಳು ತಾವು ಬರಲೊಡಂಬಡದೆ ಹರಿ | 
ಗುಣ ಕೀರ್ತಿಯಲ್ಲಿ ಪರವಶದಲಿಹನ |! ೨ || 


ಭವಜಲಗೊಪ್ಪದಕೆ ಸರಿ ದಾಟಿ ಕಾಮಕ್ರೋ- | 
ಧವಮೆಟ್ಟ ಭಕ್ತಿಸುಥೆಯುಂಡು ತೇಗಿ | 

ಭುವಿಯೊಳು ನಿಜಕೀರ್ತಿ ಹರಹಿ ಪವನಮತ- | 
ದವರೆನಿಪ ದಾಸರಿಗೆ ತವರೂಪ ತೋರಿದನ || ೩ || 


ಕವನೋಕ್ತಿ ಮಳೆಗರೆದು ಹರಿದಾಸ- | 

ಪವರ್ಗಳಿಗೆ ವಿರಳಾನಂದವಿತ್ತರ್ಥಿಸುವರಾ | 

ನವಭಕುತಿ ಮನಗಂಡು ಸವೆಯದಾನಂದ ಪುರಪ- | 
ಥವನು ಶೋರಿಸಿದಂಥ ಬಹು ಕೃಪಾಕರನಾ || ೪ || 


ಗೀತಠಾಯಿ ಸುಳಾದ್ಯುಗಾಭೋಗ ಸದ್ಯ ಪಠ | 

ದ್ರಾತ ಸಂಬಂಧ ರಚಿಸಿ ವಿಠ್ಠಲನ | | 
ನ್ರೀತಿಬಡಿಸಿ ಪ್ರತ್ಯ ಕ್ಷಕಂಡು ನಲಿವವೈಷ್ಣ ವಾಗ್ರ | 

ನಾಥ ಪ್ರಸನ್ವೆಂಕಟಿ ಕಷ್ಣ ಪ್ರಿಯನ || ೫ || 


ರಾಗ-ಬಿಭಾಸ 


ಫೀಪ್ರಸನ್ನನೆಂಕಟದಾಸರ ಹಾಡುಗಳು 


ಏಳು ಥೀ ಗೊರುರಾಯೊ ಜೆಳೆಗಾದಿತಿಂದು 


ತಾಳ-ರುಂಪಾ 
ಏಳು ತ್ರೀಗುರುರಾಯ ಬೆಳೆಗಾದಿತಿಂಡು | 
ಧೂಳಿದರುಶನ ಕೊಡಿರಿ ಈ ವೇಳೆ ಶಿಷ್ಮರಿಗೆ | ಪ 
ಏಳು ಗುರುರಾಘವೇಂದ್ರ ಏಳು ದಯಾಗುಣಸಾಂದ್ರ | 
ಏಳು ಕುಮುದಕೆ ಚಂದ್ರ ಶ್ರೀರಾಘವೇಂದ್ರ ॥ ಅ. ಪ. ॥ 
ಅಶನವಸನಗಳಿಲ್ಲವೆಂಬ ನ್ಯಸನೆಗಳಿಲ್ಲ | 
ಮುಸುಕ್ಕಾಕೆ ಮೋಸದಲೆ ನೋಹಿಸಿಜಿನಲ್ಲ | 
ಅಸುರಾರಿಯ ಸ್ಮರಿಸದೆ ಪಶುಶುವಿನೊಲು ಈ ದೇಹ | 
ವಸುಮತಿಯು ಏಳು ಬಹಳ್ಗೆಸಗೆಟ್ಟತಲ್ಲ | ೧ || 
ನಾನು ನನ್ನದುಯೆಂದು ಹೀನ ಮನಸಿಗೆ ತಂದು | 
ಏನು ಮಾಡುವ ಕರ್ಮ ನಾನೆ ಅಹುದೆಂದು | 
ಸ್ವಾಮಿ ಕರ್ತುತ್ತವನು ತಿಳಿಯಲಿಲ್ಲ ನಾಮೊಂದು | 
ನಿನೇ ಉದ್ದ ರಿಸಯ್ಯ ದೀನದಯಾಸಿಂಥೋ || ೨ || 
ಅನ್ಯರ ಕೈಯಲ್ಲಿ ನಿನ್ನವರನಿರಿಸುವದು | 
ಅನ್ಕಾಯವಾಯ್ತು ಪಾವನ್ನ ಗುರುರಾಯಾ || 
ಎನ್ನ ಮಾತಲ್ಲವಿದು ನಿನ್ನ ಮಾತೇ ಸರಿ | 
ಮನ್ನಿಸಿ ಆಗು ಪ್ರಸನ್ನ ಗುರುರಾಯ ॥೩॥ 
ವೇದಶಾಸ್ತ್ರಗಳನ್ನು ಓದಿ ಪೇಳ್ಮ ವನಲ್ಲ | 
ಭೇದಾಭೇದವನು ತಿಳಿಯಲಿಲ್ಲ | 
ಸಾಥುಸಜ್ಜನರ ಸಹವಾಸ ಮೊದಲಿಲ್ಲ | 
ಹೀಗಾಗಿ ಮಾನ ಮಾರಿಸಿದಿ ಉಳಿಸಲಿಲ್ಲ | ೪ Il 
ಅಆಶೆಗೊಳಗಾದೆನೊ ಹೇಸಿ ಮನುಜನು ನಾನು | 
ಕ್ಲೇಶ ಭವಸಾಗರದೋಳೀಸುತಿಹೆನೋ || 
ಏಸು ಜನ್ಮದಿ ಎನ್ನಗಾಸಿ ಮಾಡಿದಿ ಮುನ್ನ 
ದಾಸನಾಗುವೆ ತೋರೋ ಸ್ರಸನ್ನನೆಂಕಟಿನ Il ೫॥ 


ವಿಠಲಾ ಪಿಡಿ ಎನ್ನ ಕೈಯ್ಯಾ 
ಠಾಗ- ಕಾಂಬೋದಿ (ಯಮನ)  ' ತಾಳ-ಧ್ರುವ (ದೀಪಚಂಡಿ) 


ವಿಠಲಾ ಪಿಡಿ ಎನ್ನ ಕೈಯ್ಯಾ | 
ವಿಠಲ ಪಂಢರಿರಾಯಾ | 
ವಿಠಲಾ ಭಕ್ತವತ್ಸಲ ವಿಠ್ಠಲಾ ಹರಿ ವಿಠ್ಠಲಾ | ಪ 


ಧಿಟ್ಟಾ ಪುಂಡಲೀಕ ತನ್ನಾ | 
ಪುಟ್ಟಸಿದವರ ಮನ | 
ಮುಟ್ಟಿ ಭಜಿಸಲು, ಚಿತ್ತ- | _ 
ಗೊಟ್ಟು ಬಂದೆಯಾ. ವಿಠ್ಮಲಾ | ೧ || 


ಕೊಟ್ಟಾ ಮಾತಿಗೆ ಭಕ್ತರ | 
ಕಟ್ಟ ನೊಳು ಶಿಲುಕಿ ಕಂ- ॥ 
ಗೆಟ್ಟಿಯ ಭವಾಬ್ದಿಲಿ ನಿನ್ನ | 
ಗುಟ್ಟು ಕೋರಯ್ಕಾ ವಿಶ್ಮಲಾ 1೨॥ 


ಬಿಟ್ಟು ಬರಲಾಗದ ನಿನಗೆ | 
ಥಟ್ಟನೆ ನೀಡಲು ಚಲುವ | 
ಸಟ್ಟುಗ ಮ... 0ಛ00 ೫! 
ಇಟ್ಟು ನಿಂತೆಯಾ ವಿಠ್ಮಲಾ | ೩ || 


.೨ಿ- ಭಕ್ತಿಭಾವ 


ನೆಟ್ಟನೆ ವೇದನ ತಂದು | 

ಬೆಟ್ಟಿಯೆತ್ತಿ ಇಳೆಯಾ ಸೊತ್ತಿ | 

ಸಿಟ್ಟು ತಾಳೆ ವಟುವೆ ಖಳರ | 

ಸಿಟ್ಟಿಲ್ಯಳದೆಯಾ ವಿಠ್ಮಲಾ Il ೪ | 
ಕಟ್ಟಕಡೆಯಲಿ ಜಗ- | 

ಜಟ್ಟ ಗೋಸನಾಗಿ ಬುದ್ಧಾ || 

ಧಿಟ್ಟಿ ಕಲ್ಯಾ ,ವತಾರ ತಾಳಿ | 

ಕೃಷ್ಣ ಸ್ರಸಸ್ವೆಂಕಟಿ ವಿಠ್ಠಲ ॥೫॥ 


ಮರೆಯದಿರು ಮನನೆ ಮಾಧವನಾ 


ರಾಗ-ಧನಾ ಥೇ (ಪೂರಿಯಾ ಧನಶ್ರೀ) ತಾಳ- ಅಟ್ಟಿ (ದೀಪಚಂದಿ) 


ಮರೆಯದಿರು ಮನವೆ ಮಾಧವನಾ | ನಮ್ಮ | 

ದುರಿತ ದಾರಿದ್ರವನು ಸರಿಸಿ ಹೊರುವವನಾ ಸ 
ಆಳರಿತು'ಊಳಿಗವ ಕೊಂಡು ದಣಿವಂತೆ | 

ಮೇಲಾಗಿ ಜೀವ ಕೊಡುವ ದೇವನ || 

ಕಾಲಕಾಲಕೆ ಮಾಳ್ಗ ನಡೆ ತಪ್ಪು ನುಡಿ ತಪ್ಪು | 
ಆಲೋಚಿಸದೆ ಕರುಣಿಸುವ ಕರುಣನಾ | ೧ | 
ಮೂಡಢನಾಗಲಿ ಮತಿಯುಳ್ಳವನಾಗಲಿ | 

ಪಾಡಿದಾ ಕ್ಷಣ ಭೃತ್ಯ ನೆಂದೊಲಿದು | 

ಕೂಡಿಕೊಂಬುವ ಥೊರೆಗಳಲಿ ಹರಿಯಲ್ಲದೆ | 

ನಾಡಾಡಿ ಬಣಗು ಕಲ್ಲುಗಳ ಬೇಡುವರೇ Is || 
ಮುನ್ಯಾರು ಅನೈದೇವರ ಭಜಿಸಿ ಭವ್ಯಗೆದ್ದ. | 

ರಿನ್ನಾರು ಹರಿಯೊಲಿಮೆಯಲಿ ದಣಿವರು | 

ನಿನ್ನೆ ಗುರುಗಳಿಂದರಿತು ನೆನೆ ನಂಬಿ ಪ್ರ- | 

ಸನ್ನಾ ವೆಂಕಟನತಿಯೆ ಪದವನು ಈವ ls | 


೧೦ 


"ಠ್ರೀಪ್ರಸನ್ನವೆಂಕಟದಾಸರ ಹಾಡುಗಳು 


ಗೆಲಿಸು ಭವವ ಗುರು ಹನುಮುಂಂತಾ 


ರಾಗ-ವರಾಳಿ (ಕಾಫಿ) ತಾಳ- ಆದಿ (ತೀನ್‌ ತಾಲ) 


ರಾಗ-ಕಾಫಿ 


ಗೆಲಿಸು ಭವನ ಗುರು ಹನುಮಂತಾ ಖಳ | 
ಜಲಧಿ ವಡವಾನಳ ಬಲವಂತಾ | ಪ 


ದಾಶರಥಿಯ ಪದವನೆ ನಂಬಿ ಇತ- | 

ರಾಶೆಯಿಲ್ಲದೆ ಭಕ್ತಿರಸ ತುಂಬಿ || 

ತೋಷ ವೃತ್ತಿಗೆ ಕಡೆಮೊದಲಿಲ್ಲಾ ಸರ್ವ- | | 
ದೇಶಕೋಶದೆಣಿಕೆ ಅರಿತನೆಲ್ಲ ಹ 


ಅಂಧಕಾತ್ಮಜ ತೃಣಬೃಹದ್ಭಾನು ಗೋ.- | 
ವಿಂದಾಭ್ರಿಬಿಸಜ ಮಧುಪ ನೀನೂ [| 

ಸಂಧಕಾಯನ ಸಂಹಾರಿ ದೇವಾ ದಯಾ- | 

ಸಿಂಧು ವೈಷ್ಣವಜನ ಸಂಜೀವಾ | ೨ || 


ಶೀಸತ್ಯನತಿಜನ ನೇಮದಲಿ ಹರಿ | 

ದ್ರೇಹಿಗಳನು ಗೆದ್ದೆ ಭೂಮಿಯಲಿ | 

ತ್ರೀಸುಖತೀರ್ಥ ಭೀಮಕನಿವರದಾ ಸ್ವಾಮಿ | 
ಪ್ರಸನ್ನವೆಂಕಟೇಶ ಭೃತ್ಯಗಣ ಮುದದಾ | ೩ | 


“ಲ ಶ್ರಿ 


ಪಾಲಿಸೋ ಮಾಧವಾ ಈ ತೆರದಲಿ 


ತಾಳರುಂಪಾ 
ಪಾಲಿಸೋ ಮಾಧವಾ ಈ ತೆರದಲೀ ಪ 


ನಿನ್ನನೇ ಹಾಡಿಸಿ ನಿನ್ನವರ ಕೂಡಿಸಿ | 
ನಿನ್ನ ಸಾಹಸಕೀರ್ತಿಯನ್ನೆ ಕೇಳಿಸುವಂತೆ | ೧ || 


ಭಕ್ತಿಭಾವ 


ರಾಗ- ಭೈರವಿ 


ನೀಚರಾಧೀನ ಮಾಡಿ ನಾಚಿಸಬೇಡ ಸ- | 
ದಾಚಾರ ವೃತ್ತಿಯಲ್ಲಾಚರಿಪಂತೆನ್ನ 


ನೀ ಮರಿಸದಿರು ಪ್ರೀ ನಾಮವ ಜಿಹ್ಹೆಗೆ | 


ಸ್ವಾಮಿ ಪ್ರಸನ್ವೆಂಕಟಿ ಮನೋಹರ ಕೃಷ್ಣಾ 


ನೀ ಕರುಣಿಸೋ ಸಿರಿವಿಠಲಾ 


೧೧ 


| ೨॥ 


| 2 || 


ತಾಳ- ಆದಿ (ತೀನ್‌ ತಾಲ) 


ನೀ ಕರುಣಿಸೋ ಸಿರಿವಿಠಲಾ 
ಇನ್ಯಾಕಾಲಸ್ಕವು ಹರಿವಿಠಲಾ 


ದೋಷಿಗಳೊಳಗೆ ಹಿರಿಯನು ನಾ | 
ನಿರ್ದೋಷಿಗಳರಸು ನೀ ರಂಗಯ್ಯಾ | 
ಸಾಸಿವೆಯಷ್ಟು ಭಕುತಿ ನಾನರಿಯೆ | 
ಶೇಷಶಾಯಿ ನೀ ರಂಗಯ್ಯಾ 


| ಭವಸಾಗರ ನಾ ಮುಣುಗುವೆ ಸುಮ್ಮನೆ | 


ಅವಲೋಕಿಪರೆ ನೀ ರಂಗಯ್ಯಾ | 
ನವವಿಷಯಕೆ ಮುಗ್ಗುತಲಿದೆ ಎನ್ನ ಮನ | 
ಬವಣಿಯ ಬಿಡಿಸೋ ನೀ ರಂಗಯ್ಯಾ 


ತನುಸಂಬಂಧಿಗಳತಿಶಯ ಸ್ಪಾರ್ಥರು | 
ಎನಗಾರಿಲ್ಲೆಲೋ ರಂಗಯ್ಯಾ || 
ಬಿನುಗು ಮಾನವರನುಸರಣಿಯಲಿ| 
ದಣಿಸಿದರಯ್ಕಾ ರಂಗಯ್ಕಾ 


| | 


|೨| 


| 5 | 


೧೬ 


ೀಪ್ಪಸನ್ನನೆಂಕಟಿದಾಸರ ಹಾಡುಗಳು 


ಖಶಿದಿನ ಅಶನ !ವಸನಸೆ ಹೆಣಗುವೆ | 

ಹುಸಿ ಸಂಗ್ರಹಿಸಿದೆ ರಂಗಯ್ಯಾ || 

ನಿಷಿದ್ಧ ಗಳಂಜಿಕೆ ಇಲ್ಲವು ನರಕದ | 

ಘಸಣಿಗೆ ಅಂಜುವೆ ರಂಗಯ್ಯಾ | ೪ || 


ರವಕೆ ಸಾವಿರ ಮಾಡುವೆ ತಪ್ಪನು | 

ಕಾಯೋ ದಯಾಂಬುಧಿ ರಂಗಯ್ಯಾ | 
ನಾವಡಲ್ಹೊಕ್ಕೆನೊ ಪ್ರಸನ್ರೆಂಕಟಿಪತಿ | 

ಜೀವಕೆ ಹೊಣೆ ನೀ ರಂಗಯ್ಯಾ | ೫ || 


ಎಂದು ಕಾಂಬೆನು ಎನ್ನ ಸಲಹುವ 


ರಾಗ-ಶ್ರೀ (ಬಸಂತ) ತಾಳ- ತ್ರಿಪುಟ (ರೂಪಕ) 


ಎಂದು ಕಾಂಬೆನು ಎನ್ನ ಸಲಹುವ | 

ತಂದೆ ಉಡಪಿಯ ಜಾಣನ || 

ಮಂದಹಾಸ ಪ್ರವೀಣನಾ | 

ಇಂದಿರಾಭೂರಮಣನಾ | ಪ 


ಕಡಲದಡದೊಳು ಎಸೆವ ರಂಗನ |; 
ಕಡಗೋಕ್ನೇಣನು ಪಿಡಿದನ | 
ಮೃಡಪುರಂದರರೊಡೆಯನ ಈ- | 

ರಡಿಗಳಲಿ ಶಿರವಿಡುವೆನಾ |೧॥ 


ದೇವಕಿಯ ಜಠರದಲಿ ಬಂದನ | 
ಆವ ಪಳ್ಳಿಲಿ ನಿಂದನ | 

ಮಾವ ಕಂಸನ ಕೊಂದನ | 

ಕಾನನಯ್ಯ ಮುಕುಂದನ | ೨ ॥ 


ಪೂರ್ಣಪ್ರಜ್ಞರಿಗೊಲಿದು ದ್ವಾರಕಿ | 

ಮಣ್ಣಿನೊಳು ಪ್ರಕಟಸಿದನ ಭ- ॥ 
ವಾರ್ಣನಕೆ ಪ್ಲವನಾದನ ಪ್ರ-! 

ಸನ್ನವೆಂಕಟಿಕೃಷ್ಣನ || ೩. || 


ಸಲಹು ನೆಂಕಟರನೂುಣ ದಯಃಾಂಬಂಧಿ 
ರಾಗ-ಮಾರಫಿ (ಸೋಹನಿ) ತಾಳ-ಆದಿ (ತೀನ್‌ ತಾಲ) 


ಸಲಹು ವನೆಂಕಟಿರಮುಣ ದಯಾಂಬುಧಿ ' 
ಸಲಹು ವೆಂಕಟರಮಣ | ಪ 


ಮಸ್ತ ಕದೊಳೊಪ್ಪುವ ಮಾಣಿಕ ಮುಕುಟದ | 

ಕಸ್ತೂರಿ ನಾಮದ ಚಲುವಾ | 

ವಿಸ್ತರ ಕದಪಿಲಿ ಹೊಳೆವ ಕುಂಡಲ ಪ್ರಾ- | 

ಶಸ್ತ್ರವದನ ಜಗಜೀವಾ 1೧॥ 


ಎಳೆನಗೆ ತಿಂಗಳ ಕಾಂತೆಲಿ ಹೃತ್ತಾಸ | 

ಕಳೆವ ಕರುಣಿ ಸಿರಿಕಾಂತಾ ||, 

ಗಳದೊಳು ನನಮಾಲೆ ವೈಜಯಂತಿ ಸದಕಗ- | 
ಳೊಲವಾ ಮಂಗಳಮೂರ್ತಿಮಂತ ll ೨ 


ಮುತ್ತಿನ ಸರ ಸರಪಳಿ ಭುಜಕೀರ್ತಿಯು | 

ಎತ್ತಿದ ಶಂಖಾರಿ ಪಾಣೇ | 

ರತ್ತುನ ಮೇಲೊಡ್ಕಾಣ ಕಂಕಣಮುದ್ರಿ | 

ಒತ್ತೆ ಅಭಯವರದನೇ | ೩ || 


೧೪ 


ಫೀಪ್ಟ್ರಸನ್ನ ನೆಂ ಕಟಿದಾಸರ ಹಾಡುಗಳು 


ಉಟ್ಟು, ಪೊಂದಟ್ಟಿ ಕಟಾಕೆ ಕಟ್ಟಿರುವ | 

ದುಷ್ಟರ ರಣಜಿತ ನೀರ | 

ಇಟ್ಟಿ ವಜ್ರದ ಕಾಲಂದಿಗೆ ಪಾವುಗೆ | 

ಮೆಟ್ಟಿದ ಸುರರೆ ಮಂದಾರ |೪॥ 
ಅಗರು;ಚಂದನ ಕಪ್ಪೂರ ಕೇಶರ ಸುರ- | 

ಭಿಗಳಿಗೆ ಅತಿಪ್ರಿಯ ಅಂಗ || 

ಮಫಘಮಫಿಸುವ ಮಲ್ಲಿಗೆ ಸಂಪಿಗೆಯ ಮಾ- | 

ಲೆಗಳ ಪ್ರಸನ್ಸೆಂಕಟಿ ರಂಗಾ | ೫ || 


ಪ್ರಹ್ಲಾದವರದ ಭಯ ಗೆಜಕೆ ಸಿಂಹ ಪರವು 


ರಾಗ- ಕಾಂಬೋದಿ (ಭೂಪ) ತಾಳ- ರುುಂಪೆ (ರುುಪ್‌) . 


ಪೃಹ್ಲಾದವರದ ಭಯ ಗಜಕ ಸಿಂಹ ಪರಮ | 
ಆಹ್ಲಾದ ಪದವಿತ್ತು ಪೊರೆಯೋ ನರಸಿಂಹಾ | ಪ 


ಹಿಂದೆ ಹಿರಣ್ಯಕನಲ್ಲಿ ಜನಿಸಿದ ಪ್ರಹ್ಲಾದ | 

ನೊಂದವನ ಬಾಧೆಯಲಿ ಮರುಗಿ ಸೊರಗಿ || 

ಇಂದಿರೇಶ ಸಲಹೆನಲು ಗಾಢಸ್ತಂಭದಲೊದಗಿ | 
ಬಂದವನುದರ ಬಗಿದೆ ರುಧಿರವನು ಸವಿದೆ | ೧॥ 


ಅಸುರ ಕೆಹಲದಕಂಡು ಅತಿಹರುಷದಿಂದ ತ್ರಿ- | 
ದಶರಂಬರದಿ ಪೂಮಳೆಗರೆಯಲು.| 

ಶಿಶುವೇಕ ಮಾನಸದಿ ಮೊರೆಹೊಕ್ಕು ಪೊಗಳುತಿರೆ | 
ಬಿಸಜಾಕ್ಷವನ ಕರುಣದಿಂದ ಸಲುಹಿದೆಯಾಗಿ ॥ ೨॥ 
ಹಲವು ಯೋನಿಗಳಲ್ಲಿ ತಿರುಗಿ ಬಳಲಿದೆನಯ್ಯಾ | 
ನಳಿನಾಕ್ಷ ನಿಮ್ಮ ಗುರುತವ ಕಾಣದೆ | 

ಇಳೆಯಲ್ಲಿ ದ್ವಿಜನಾಗಿ ಪುಟ್ಟಿ ತವ ಪದವಿಡಿದೆ | 

ಗೆಲಿಸು ಭವದುರಿತವ ಪ್ರಸನ್ವೆಂಕಟ ನೃಸಿಂಹಾ ॥೩॥ 


ಭಕ್ತಿಭಾವ 4 ೧೫ 
ಡ್‌ ೯ 
| ನಮ್ಮ ತಪ್ಪೇನು? ಹೇ ಘನ್ನ ನಿನಗೆ 
ರಾಗ-ಧನಶ್ಚೀ (ಬಾಗೇಶ್ರೀ) ತಾಳ-ರುುಂಪಾ (ದೀಪಚಂದಿ) 


ನಮ್ಮ ತಪ್ಪೇನು? ಹೇ ಘನ್ನ ನಿನಗೆ ಕೋಟ | 
ಬೊಮ್ಮಾಂಡನಾಯಕಾ ಅಂಚಿತ್ಯಮಹಿಮ | ಸ | 
ಒಂದು ನಾಮೋಚ್ಚಾರಣೆಯಲಿ ಸರಗತಿ ಪಡೆದು | 

ಒಂದು ಗುಣಪಿಡಿದು ಕಡೆಗಾಂಬರು ಭವ || 
ಮಂದಮತಿಯಲಿ ಭಜಿಸಿ ಮಹಾಪಾಪ ನೂಕುವರು | 
ಇಂದಿರಾರಾಧ್ಯಪಾದ ಭಕ್ತನತ್ಸಲನೆ 1೧/| 
ನಾರಾಯಣನೆ ನಿನ್ನ ಮಂಗಳ ಮೈ- ಘಾಳಿಯಲಿ | 
ಮೂರು ಲೋಕದ ಪುಣ್ಯಫಲ ದೊರೆವುದು | 

ಸೂರ್ಯನ ಮಗನವರು ನಿನ್ನ ಬಂಟಿರಿಗಂಜಿ | 
ಜಾರುವರು ಶ್ರೀಜಾನಕೆಯ ರಮಣಕ್ಕಿರಾಮಾ | ೨ || 
ಶಿಶುಗಳಪರಾಧಕ್ಕೆ ನಯನದಂಜಿಕೆ ಶಿಕ್ಷೆ | 

ಪಶು ಇರಕಳಿಗೆ ಕಂಠಕಾಷ್ಠ ಶಿಕ್ಷೆ | 

ವಿಷಮ ಹಿಂಸೆಯು ಸಲ್ಲ ಪ್ರಸನ್ನವೆಂಕಟರಮಣಾ | 
ವಿಷಯಾಸೆ ಭವಶಿಕ್ಷೆ ಸಾಕೆನಗೆ ತಂದೇ I ೩॥ 


ದಯಮಾಡು ದಯಮಾಡು (ಶ್ರೀನಿವಾಸಾ 
ರಾಗ-ಯಮನ (ಬಾಗೇಶ್ರೀ) ತಾಳ-ರುುಂಪೆ (ರುುಪ್‌) 


ದಯಮಾಡು ದಯಮುಾಡು | ಶ್ರೀನಿವಾಸಾ ಭವ- | 
ಭಯ ನಿವಾರಣ ಭಜಕ ಜಭಕ್ಕರಘನಾಶಾ | ಸ | 


ನೇಮವೆನ್ನಲಿಲ್ಲ ನಾಮದರಿಕೆ ಇಲ್ಲ | 
ನಾ ಮುಹಾಪಾಪಿಯು | ಸ್ವಾಮಿ ನೀನೊಲಿದು ಗಡ ॥೧| 


೧೬ ಛೀಪ್ರಸನ್ನನೆಂಕಟದಾಸರ ಹಾಡುಗಳು 


ಸದ್ಧರ್ಮ ಸರಕಿಲ್ಲಾ | ಶುದ್ಧ ಬುದ್ದಿಯಿಲ್ಲಾ | 
ಉದ್ದರಿಸೆನ್ನನಿ | ರುದ್ಧ ಹರಿ ಕರುಣೀ lls || 


ಸತ್ಕುಲ ಹೊಂದೇನು | ಸತ್ಮರ್ನ್ಪು ಮಾರ್ಗಿಲ್ಲಾ | 
ಭಕ್ತರಕ್ಷಕ ಪಾಸ | ಮುಕ್ತ ದೇವರ ದೇವ 1೩॥ 
ಅವಗುಣದ ಎಣಿಕೆಯಾ | ವಿವರೆ ನೋಡದೆ ಅಯ್ಯಾ | 
ಜನನ ಬಲೆಯನು ತಪ್ಪಿ | ಸುವ ಸರೀಸೃಸಶಯ್ಯಾ ೪] 
ಅಜನೂಳ ವ್ಯಾಧ ಆ | ಗಜ ಅಹಲ್ಯೋದ್ಹರ | 

ನಿಜ ಸೃಸನ್ವೆಂಕಟೇಶ | ಸುಜನ ಪರಿಪೋಷ || ೫ 


ಹರಿಯೆ ಎನೆಗಾರು ಗತಿಯೋ 


ರಾಗ-ಮುಖಾಶ್ರೀ (ತೋಡಿ) ತಾಳ-ರುುಂಪೆ (ದೀಪಚಂದಿ) 
ಹರಿಯೆ ಎನಗಾರು ಗತಿಯೊ | ನೀನಲ್ಲದೆ | ಪ 


ಹಿಂದಿನಾಪತ್ತು ಮರೆತೆ | 

ಇಂದು ಮಾಯದಿ ಖಿರಿತೆ | 

ಒಂದುಗೂಡಿದವು ಆಗಾ | 

ಮುಂದಿನರುಹಿಲ್ಲಾ |೧| 


ಹಗಲು ಅಶನದ ಕೃತ್ಯ | 

ಇರುಳು ನಿದ್ರೆಯೆ ಮಬ್ಬು | 

ವಿಗಡ ಕಾಮನ ತಡೆ | 

ತಗಲು ಬಿತ್ತೋ ರಂಗಾ | ೨॥ 
ಅತ್ತಿತ್ತೆ ಸುತ್ತುವನಕ | 

ಹೊತ್ತು ಹೋಯಿತು ಯಮನ | 


ಮುತ್ತಿಗೆ ಬಿದ್ದಾಗೆ | 
ಮತ್ತಾರಿಲ್ಲೊ ಸ್ವಾಮಿ ls | 


ಅಜ್ಞಾನೆಂಬ ಅಹಿ ಕಚ್ಚಿ - | 
ಯಜ್ಞೇಶಾ ನಿನ್ನಂಭ್ರ | 
ಸಂಜ್ಞಾವಿಲ್ಲದೆ ದುಃಖ. | 
ಮಗ್ನನಾದೆನಲ್ಲೊ |೪|. 


ಶ್ರೀಪ್ರಸನ್ರೆಂಕಟೇಶಾ | 

ತಾಪತ್ರಯ ವಿನಾಶಾ || 

ನೀ ಪಾಲಿಸಯ್ಯ ವಿಶ್ವ- | 

ವ್ಯಾಪಕ ಸ್ವಾಮಿ Il ೫॥ 


ಕರ್ತಾಕಷ ಯೆ, ನೀಬಾರಯರ 
ಖಂ ಕ್ರ ಕಿ 


ರಾಗ- ಘಂಟಾರವ (ಮಧುಮಾದ ಸಾರಂಗ) ತಾಳ-ಆದಿ (ದ:ದರಾ) 


ಕರ್ತಾ ಕೃಷ್ಣಯ್ಯಾ ನೀ ಬಾರಯ್ಯಾ ಎ- | 
ನ್ನಾರ್ತ ಥ್ವನಿಗೊಲಿದು ಬಾರಯ್ಯಾ |! ಸ 


ಸುಗುಣದ ಖಣಿಯೇ ನೀ ಬಾರಯ್ಯಾ ನ- | 
ಮ್ಮಘವನೋಡಿಸಲು ಬಾರಯ್ಯಾ | 

ಢಗೆಯೇರಿತು ತಾಪಾ ಬಾರಯ್ಯ ಸುಧಾ- | 
ಮುಗುಳ್ನಗೆ ಮಳೆಗರಿಯೆ ಬಾರಯ್ಯಾ | ೧ || 


ವೈರವರ್ಗದಿ ನೊಂದೆ ಬಾರಯ್ಯಾ ಮ- | 
ತಾ.ರು ಗೆಣೆಯರಿಲಾ ಬಾರಯಾ, 1 
ಎಬಿ ೧ ಶಿ 
ಸೇರಿದೆ ನಿನ್ನ ಕರುಣಿ ಬಾರಯ್ಯಾ ಒಳ್ಳೆ - | 
ದಾರಿಯ ತೋರಲು ಬಾರಯ್ಯಾ || ೨ 1 


೧೮ 


ರಾಗ- ಸಾರಂಗ 


ಪ್ರಸನ್ನವೆಂಕಟಿದಾಸರ ಹಾಡುಗಳು 


ವೆರಾಗ್ಗ ಭಾಗ್ಯಕೊಡೆ ಬಾರಯ್ಯಾ ಜಾ - | 
ಲ ಸ್ಸ ಶಿ ಶಿ ಇಗ 
ನಾರೋಗ್ಯದ ಭೇಷಜಾ ಬಾರಯ್ಯಾ | 
ಜಾರುತದಾಯು ಬೇಗಬಾರಯ್ಯಾ ಉ- | 
ದಾರಿ ಪ್ರಸನ್ನೆಂಕಟಿ ಬಾರಯ್ಯಾ | ೩ || 


ರಾವು ರಾಮಾ ಸೀತಾರಾಮಾ 


ತಾಳ-ರುಂಪಾ (ದೀಪ ಚಂದಿ) 


ರಾಮರಾಮಾ ಸೀತಾ- | 
ರಾಮಾ ರಘುರಾಮಾ | ಪ || 


ರಾಮರಾಮ ರಘುನಂದನ ತೋಷನ | 

ಆಮಿಷ ಪಾದಾಂಬುಜ ಪಾವನ | 

ನಾಮವಿಮಲ ಕಮಲಾಯತಲೋಜನ | 
ಭೂಮಿಜಾರಮಣ ಸದಾ ಶುಭಮಹಿಮನೆ (We 


ದಂಡ ಕುಖರಹರವಂದಿತ ಸುಜಟಾ | 
ಮಂಡಿತ ಮಾಳಿ ಮುನೀಂದ್ರಕರಾರ್ಚಿತ || 
ಚಂದಕುಲೆಶಾ ಖಳ ನಿಶಾಚರ | 


ದಂಡಿನ ವರ ಕೋದಂಡನಿದಾರಿ | ೨ || 


ವಾರಿದ ಶಾಮ ದಯಾಂಬುಧಿ ಭಕ್ತ ಸ- | 

ಮೂೊರಜ ಸೇವ್ಯ ವಿಭೀಷಣ ವರದಸು- || 

ಸ್ಮೇರ ವದನಕ್ಕಿಸಾಮ್ರಾಜ್ಯ ಸರಾಯಣ | 

ಭೂರಿ ಪ್ರಸನ್ಟೇಂಕಟ ಕೃಷ್ಣ ನಮೋ | ೩ || 


ಭಕ್ತಿಭಾವೆ. . | ೧೯ 


ಸಖ್ಯವಿರಬೇಕು ಹರಿಭಕ್ತ ಜನಕೆ 
( ಸಖ್ಯಭಕ್ತಿ) 


ರಾಗ-ಸಾರಂಗೆ ಅಥವಾ ಬಿಲಹರಿ (ಮಾಲಕಂಸ) ತಾಳ-ರುುಂಪೆ (ರು5ಪ್‌) 


ಸಖ್ಯನಿರಬೇಕು ಹರಿಭಕ್ತ ಜನಕೆ 
ಮುಕ್ತಿದಾಯಕ ಪಾರ್ಥಸಖನ ಪಾದಂಬ್ಬದಲಿ || ಪ! 


ಅನಾದ್ಯ ನಂತ ಕಾಲಕ್ಕು ಸಾಯುಜ್ಯಸಖ 

ಅನಂತ ಜೀವರಿಗೆ ಬಿಂಬರೂಪ 

ತಾನೆ ಜೀವರಿಗನ್ನಸಾನಿತ್ತು ಪಾಲಿಸುವ 

ಪ್ರಾಣೇಶ ಹೈದ್ದುಹ ಪ್ರಾಣಪ್ರಿಯನ || ೧ || 
ಶ್ರೇಯಸವನೀವ ಪ್ರತಿ ಶ್ರೇಯಸದ"ಬಯಕೆಲ್ಲ ಠೀ- 
ಶ್ರೇಯಸವನೀವ ಔದಾರ್ಯಗುಣದಿ 
ಮಾಯೆಃದಾರದ್ರಾದ್ಯವಿದ್ಯತಮೋಭಾನು 

ವಾಯುಸಖ ಜ್ಞ್ಞಾನಿಜನವ್ರಿಯ ಸಖನೊಳು || ೨ || 
ಕ್ಷುತ್ತೃಷೆ ಭಯಾಂತ ಸರ್ವತ್ರ ಸಂರಕ್ಷಕ ಷಟ್‌- 
ಶತ್ರುಸಂಹಾರಿ ಸರಾತ್ಮರಸಖ 

ವೇತ್ರೃ ಜನಥೇನು ವೇದೋಸನಿಸದ್ವೇದ್ಯ 

ಮಿತ್ರೇಮ ಲೋಟ ಭ್ರಾಜಿತಗಾತ್ರ ಹರಿಯ ||] 
ಕರುಣಾರ್ಣವನು ಶರಣಸುರವೃ ಕ್ಷ ಸುಖವಾರ್ಧಿ 
ದುರಿತಭೆವದೂರ ನಿರ್ದೋಷ ಗುಣದಿ 

ಸುರಮುನಿನಿಕರ ಸೇವ್ಯ ಶಾಶ್ವದೇಕೋ ಭವ್ಮ- 

ವರ ಸಹಸ್ರಾನಂತ ವಿಗ್ರಹನೊಳು | ೪ || 
ಪಾರ್ಥಸಖ ಗೋಪವಥು ಗೋತ್ರಸಖ ಸ್ತೀಪುತ್ರ 

ಮಿತ್ರ ದೇಹೇಂದ್ರಿಯಾತ್ರೀಯ ಕೃಷ್ಣ 

ಮಿತ್ರವರನೊಬ್ಬ ಸರ್ವತ್ರ ನಾರಾಯಣಾ- 

ನ್ಯತ್ರ ಸ್ನೇಹವ ತ್ಯಜಿಸಿ ಶ್ರೀಪ್ರಸನ್ಫೆಂಕಟನ |೫॥ 


೨೦ 


ರಂ ಗ ಲ್ಯಾಣಿ | 


ಪ್ರಸನ್ನ ನೆಂಕಟಿದಾಸರೆ ಹಾಡುಗಳು 


ಔಸಾಸನನ ಮಾಡು. ದಾಸ ನಾನೆಂದು 
( ಉಪಾಸನಾಭಕ್ತಿ ) 


ತಾಳ-ರುುಂಪೆ. 
ಔನಾಸನನ ಮಾಡು ದಾಸ ನಾನೆಂದು 
ತ್ರೀಸತಿದಾಸ ಧರ್ಮವೇ [ಮೋಕ್ಷವೆಂತೆಂದು | ಪ 


ಸ 
ವನಿತೆ ಲಕುಮಿಯು ದಾಸಿ ಮುಕ್ತಾಮುಕ್ತ 
ಗಣವೆಲ್ಲ ಹರಿದಾಸರು 
ಹನುಮತ್‌ ಸ್ವಾಮಿಯು ರಾಮದಾಸತ್ವದ ಭಾಗ್ಯ- 
ವನು ಹೊಂದಿ ವಿರಂಚಿ ಪದವಿಯ ಪಡೆದನು | ೧ || 


ಅನಾದ್ಯನಂತಕಾಲಾ ಸಂಸ್ಕೃತಿಯಲ್ಲಿ 

ಆನಂದನನು ಮುಕ್ತಿಲಿ- 

ನೀನೆಂದಿಗೂ ಸ್ವಾಮಿ ನಾನು ಭ ನ ತ್ಯರಜ್ಛ ತ್ಯ 
ಅನಿಮೇಷರೆಲ್ಲ ಠಿನ್ನೂಳಿಗದವರೆಂದು | ೨ || 
ದಾರಾಪತ್ಯಾದಿ ಬಳಗ ದಾಸಿದಾಸೆರು 

ನಾರಾಯಣ ದಡೇವನಾ- 

ವಾಕವತ ಯೋಗ್ಯತೆ ಸಾರ ಸಂಬಳ ಸೇವೆ 

ಮೀರದೀನ ದೀನೋದ್ಧಾರ ಕೃ ಸ್ಲನೆಂದು | ೩ || 


ಕರಣತ್ರಯಗಳಿಂದ ಸುತರ 
ಮರೆಯೂಳಿಗವ ಮಾಡಿ 
ಸಿರಿದಾರಿದ್ರತೆಗಳಿಗಿಗಿ ಕುಗ್ಗದೆ 
ಶಿ ಉಗಿ ೧ 
ಪರಮ. ಭಕುತಿಭಾಗ್ಯ ದೊರಕೆದುಲ್ಲೂಸದಿ | ೪ | 


ದುರಿತಕೋಟಗಂಜದೆ ಸಾಧುನಿಕರ 

ಹರಿಯ ಸೇವೆಯ ಬಿಡದೆ 

ವರವಿರತಿ ಜ್ಞಾನಭಕ್ತಿಲಿ ಪ್ರಸೆನ್ವೆಂಕಟಿ 

ಹರಿಕೊಟ್ಟಿ ಸೈ ಸರಮ ಸಂಬಳಸಾಕೆಂದು | ೫! 


ಫಿ 
ದೇವತಾ ಸುತಿ 


ಸತತ ಕಲ್ಯಾಣ ಅಚ್ಛುತ ಭಟರಿಗೆ 
ರಾಗ- ಕಾಂಬೋದಿ (ಅಹಿರ್‌ಬೈರವ) ತಾಳ-ರುುಂಪಾ (ರುಪ್‌) 


ಸತತ ಕಲ್ಯಾಣ ಅಚ್ಯುತ ಭಟರಿಗೆ || 
ರತಿಪತಿ ಪಿತನಂಫಭ್ರರತ ಮಹಾತ್ಮರಿಗೆ | ಪ || 


ಆದಿವ್ಯಾಧಿಗಳಿಲ್ಲ ಅಶುಭವಾರ್ಶೆಗಳಿಲ್ಲ | 

ಕ್ರೋಧ ನೃಪಭಯವಿಲ್ಲ ಕಾಕುಮತಿಯಿಲ್ಲ || 
ಖೇದಮೋದಗಳಿಲ್ಲ ಖಿನ್ನತೆಯು ಮುಖಕೆಲ್ಲ | 
ಶ್ರೀಧವನ ನವಭಕುತಿಶೀಲ ಜೀವರಿಗೆ lol 


ಅರಗಳೇ ಸಖರಕ್ಕು ಅತಿವಿಷವಮೃತವಕ್ಕು | 

ಉರಗ ಪೂಮಾಲ್ಯಕ್ಕು ಉರಿತಂಣಗಕ್ಕು || 

ಶರಧಿ ಗೋಷ್ಟದವಕ್ಕು ಶರಘಾತ ಬೆಂಡಕ್ಕು | 
ನರಹರಿಯ ನಾಮನನು ನಂಬಿ ತುತಿಪರಿಗೆ | ೨॥ 


ಪಾಪತಾಪಗಳಿಗೋಟ ಪಿರಿದು ಬಹ ಎಡರ್ಗೋಟ | 
ಆಪತ್ತುಗಳಿಗೋಟ ಆಲಸ್ಯ ಕೋಟ || 

ಕೋಪದಾರಿದ್ರ ಕೋಟ ಕಲಿವ್ಯಸನಮದಕೋಟ | 
ಶ್ರೀಪ್ರಸನ್ವೆಂಕಟಿನ ಭಜಿಪ ಭಕ್ತರಿಗೆ || ೩|| 


ದೇವತಾ ಸ್ತುತಿ 


ಸ್ಯ 
ಜೀಸರದೆಂದೂ ಸದಾಶಿವನೆನ್ಸಿ 

ರಾಗ- ವಸಂತ (ಬಸಂತ): ತಾಳ- ಆದಿ (ತೀನ್‌ ತಾಲ) 
ಬೇಸರದೆಂದೂ ಸದಾಶಿವನೆನ್ನಿ | 
ಕಾಶಿಯ ಪ್ರಭು ವಿಶ್ವೇಶ್ವರನೆನ್ನಿ | ಸ| 
ನಂದಿವಾಹನ'ಆನಂದಯೆನ್ನಿ | 
ಸುಂದರ ಗಣಪನ ತಂದೆಯು ಎನ್ನಿ | ೧ | 
ನಂಬೆ ಭವಾಂಬುಧಿ ಅಂಬಿಗನೆನ್ಸಿ | ಸ 
ಅಂಬಿಕೆಯರಸು ತ್ರಿಯಂಬಕನೆನ್ನಿ || ೨ || 
ಕರ್ಪೂರಭಾಂಗ ಕಂದರ್ಸಹರ: ಎನ್ನ್ನಿ | 
ಸರ್ಪಭೂಷಣಗೆ ಸುಖಾರ್ಪಣನೆನ್ನಿ RE 
ಬೇಡಿದ ಭಾಗ್ಯ ವೀಡಾಡುವನೆನ್ನಿ | 
ಬೇಡನ ಭಕುತಿಗೆ ಕೂಡಿದನೆನ್ನಿ | ೪ || 
ಶಂಭು ಗಜದ ಚರ್ಮಾಂಬರನೆನ್ನಿ | 
ಸಾಂಬ ಸುಗುಣ ಕರುಣಾಂಕನೆನ್ನಿ || ೫ || 
ಎಂದಿಗೂ ಭಾವಿಕ ಮಂದಿರನೆನ್ಸಿ | 
ಇಂದುಶೇಖರ ನೀಲಕಂಧರನೆನ್ನಿ |೬॥ 
ದುರ್ದನುಜಾಸುರ ಮರ್ದಕನೆನ್ನಿ ಕ- | 
ಪರ್ದಿ ಕಪಾಲಿತೇ ವರ್ಧಕನೆನ್ನಿ | ೭ || 
ಶರಣು ಸುರಾರ್ಚಿತ ಚರಣನೆ ಎನ್ನಿ! 
ಪರಮ ಭಕ್ತರನು ಪೊರೆಯುನನೆನ್ನಿ | ಆ || 
ತ್ರಿಪುರಾಂತಕ ನಿಷ್ಕಸಟನು ಎನ್ನಿ | | 
ಅನಮೃತಿಹರ ಖಳರಸಹರನೆನ್ನಿ |೯| 


೨೪ ಪ್ರಸನ್ನವೆಂಕಟಿದಾಸರ ಹಾಡುಗಳು 


ದಕ್ಷನ ಯಜ್ಞ ವೀಶಿಕ್ಷಕನೆನ್ನಿ | 


ಪಕ್ಸಿಗಮನಭಟ ರಕ್ತಕನೆನ್ನಿ | ೧೦ || 
ಈ ಪರಿ ನೆನೆದರೆ ಪಾಪ ದೂರೆನ್ತಿ | 
ಶ್ರೀಪ್ರಸನ್ವೆಂಕಟೀಶಗೆ ಪ್ರಿಯನೆನ್ನಿ | ೧೧ | 


ಹಕ್ಕೀಯ ಹೆಗಲೇರಿ ಬಂದಾನಗೆ 
ರಾಗ-ಕನ್ನಡ ಕಾಂಬೋದಿ (ಕಲಾವತಿ) | ತಾಳ-ಆದಿ (ತೀನ್‌ ತಾಲ) 


ಹಕ್ಕೀಯ ಹೆಗಲೇರಿ ಬಂದಾವಗೆ ನೋ- | 
ಡಕ್ಕ ಮನಸೋತೆ ನಾನವಗೆ | ಪ 


ಸತ್ರಾಜಿತನ ಮಗಳೆತ್ತಿದ ಉ- | 

ನೃತ್ತ ನರಕದೊಳು ಕಾದಿದ ||: 

ಮತ್ತೆ ಕೆಡಹಿದ ಅವನಂಗವ ಸತಿ- | 

ಗಿತ್ತನು ತಾ ಆಲಿಂಗನವ | al 


ಹದಿನಾರು ಸಾವಿರ ನಾರಿಯರ ಸೆಕೆ | 
ಮುದದಿಂದ ಬಿಡಿಸಿ ಮನೋಹರ. 
ಅದಿತೀಯ ಕುಂಡಲ ಕಳಿಸಿದ ಹರ | 
ವಿಧಿಸುರ ನೃಪರನು ಸಲಹೀದ |೨| 


ಉತ್ತಮಾ ಪ್ರಾಗೊ (ತಿಷಾ ಪುರವಾ ಭಗ- | 

ದತ್ತಗೆ ಕೊಟ್ಟಿವರಾಭಯವ || 

ಕರ್ತ ಕೃಷ್ಣಯ್ಯನ ನಂಬೀದೆ ಶ್ರೀ | 

ಮೂರ್ತಿಯ ಪಾದವ ಹೊಂದೀದೆ | ೩ | 


೪ ದೇವತಾ ಸ್ತುತಿ ೨೫ 


ನರಕ ಚತುರ್ದಶಿ ಸರ್ವದ ದಿನ | 
ಹರುಷಾದಿ ಪ್ರಕಟಾದನು ದೇವ ॥ 
ಶರಣಾಗತ ಜನವತ್ಸಲಾ] ರಂಗ | 
ಪರಮ ಭಾಗವತರ ಪರಿಪಾಲಾ | ೪ || 


ಹೊಗಳಿ ಕೃಷ್ಣಯ್ಯನ ಮಹಿಮೆಯಾ ಮುಕ್ತಿ- | 

ನಗರದ ಅರಸನ ಕೀರ್ತಿಯಾ | 

ಜಗದೀಶ ಪ್ರಸನ್ತೆಂಕಟೇಶನು ಭಕ್ತ- | 

ರಘಹಾರಿ ರವಿಕೋಟ ಪ್ರಕಾಶನು ॥೫| 


ಹನುಮಾ ನಮ್ಮ ತಾಯಿ-ತಂದಿ 


ರಾಗ-ಮಾರನಿ (ಪೂರ್ವಿ) ತಾಳ- ಆದಿ (ತೀನ್‌ ತಾಲ) 


ಹನುಮಾ ನಮ್ಮೆ ತಾಯಿ ತಂದಿ | 
ಭೀಮಾ ನಮ್ಮ ಬಂಧು ಬಳಗಾ | 
ಆನಂದತೀರ್ಥರೇ ನಮ್ಮ ಗತಿಗೋತ್ರರು | ಸ 


ತಾಯಿತಂದಿ ಹಸುಳರಿಗೆ ಸಾಯವಿತ್ತು ಸಾಕುವಂತೆ | 
ಆಯಾಸವಿಲ್ಲದೆ ಸಂಜೀವನವಾ ತಂದು || 
ಘಾಯಗೊಂಡ ಕಪಿಗಳನ್ನೂ.. | 

ಪಾಯದಿಂದೆ ಪೊರೆದ ಶ್ರೀರಘು- | 

ರಾಮನಂಭಿ್ರಗಳೇ ಸಾಕ್ಷಿ ತ್ರೇತಾಯುಗದಿ ॥೧॥ 
ಬಂಧುಬಳಗದಂತೆ ಆಸದ್‌- | 


ಬಾಂಧನನಾಗಿ ಪಾರ್ಥನಿಗೆ| 
ಬಂದೆ ಬಂದ ಭಯಂಗಳ ಸರಿಹರಿಸಿ || 


೨೬ ಪ್ರಸನ್ನ ನೆಂಕಟಿದಾಸರ ಹಾಡುಗಳು 


ಅಂಧಕಜಾತರ ಕೊಂದು | 
ಅಂದೇ ಕೃಷ್ಣಾರ್ಪಣವೆಂದಿದುಕು- | 
ಲೇಂದ್ರನಂಥಿ)ಗಳೇ ಸಾಕ್ಷಿ ದ್ವಾಪರಾಂತ್ಯದಿ | ೨ || 


ಗತಿಗೋತ್ರರಂತೆ ಸಾಧು- | 

ತತಿಗಳಿಗೆ ಸುಜ್ಞಾನನಿತ್ತು | f 

ಮತಿಗೆಡಿಸಿದ ಇಪ್ಪತ್ತೊಂದು. ಕುಭಾಷ್ಯಂಗಳ || 
ಗತಿಗೆಡಿಸಿ ಸಡ್ವೆ ೈಷ್ನವರಿಗೆ ಸ- | 

ದ್ಲತಿಯ ತೋರಿದ ಪ್ರಸನ್ಟೇಂಕಟ | 
ಪ್ರತಿವ್ಯಾಸನಂಘ್ರಿಗಳೇ ಸಾಕ್ಷಿ ಕಲಿಯುಗದಿ || ೩ || 


ದೇವ ದೇವೇಶ ನೆಂಕಟೀಶ 
ರಾಗ-ಬಹರಿ.(ಬಹಾರ) ತಾಳ-ಆದಿ (ತೀನ್‌ ತಾಲ) 


ದೇವ ದೇವೇಶ ವೆಂಕಟೇಶ | ತ್ರೀವಿಧಾತಾವಂದೈೆ | 
ಭೂವೈಕುಂಠೇಶ | ಪ 


ಕಾಮಿತಫಲದಾತ ಜಗದಾಧ್ಯ ಕ್ಷ | 
ಸಾಮಗಾನಪ್ರಿಯ ಸುರಸತ್ವ ಕ್ಷ | 
'ತ್ರೀಮಾವಧೂಮನೋಹರ ತ್ರಿಧಾಮತ್ರೀ | 

ಇ _ರಾಮಸಂಪ್ರೇಮಾಜ್ಞಿ ಕೋಮಲ ಕುಕ್ಷಾ | a || 


ರಾಕೇಂದು ರವಿಕೋಟ ಸುತೇಜ ಸ್ವಾಮಿ | 
ನಾಕಪಾರ್ಜಿತ ಸದಾಂಭೋಜಾ || 
ವ್ಯಾಕೀರ್ಣಾನೇಕಜಾಂಡಾಂಕಿತ ವ್ಯಾಕೃತ | 

ಶ್ರೀಕಾರಾ ಸಾಕಾರಾ ಲೋಕೇಕಪೂಜ್ಮಾ |೨| 


ಡೀನೆತಾಸ್ತುತಿ 


ಅನಂತಾ ಗುಣಪರಿಪೂರ್ಣ ಸ್ವಾಮಿ | 

ಆನತಜನ ಬುಧಾಭರಣ || 

ಧೇನೂಗಿರಿನಾಥ ದಾನಿಪ್ರಸನ್ನೆಂಕಟಿ | 

ಜಾನಾನಂದಾ ನಿತ್ಯಾ ತೇ ನಮೋ ಕರುಣಿ || ೩ || 


ಕೃಷ್ಣಲೀಲಾನಂದ ನೋಡಿರೈ 


ರಾಗ-ತೋಡಿ (ಭೈರವಿ) ತಾಳ-ರುುಂಪಾ (ರುುಪ್‌) 


ಕೃಷ್ಣಲೀಲಾನಂದ ನೋಡಿಕ ಶ್ರೀ- | 

ಕೃಷ್ಣ ಕೃತಿಯಾ ಛಂದ ಪಾಡಿಕೈ | 
ಕೃಷ್ಣಗೋಪೇರಂದಾ ನೋಡಿಕ್ಕೆ ಬಾಲ- | 

ಕೃಷ್ಣ ಮುಕುಂದನಾ ಪಾಡಿಕೈ | ಪ! 


ಬಾಲರ ವಿಭು ಬೆಣ್ಣೆ ಮಸರಾ ಸವಿದು ಗೋಪ | 

ಬಾಲೆರ ವಿಭಾಡಿಸಿ ತಾ ಮೆಲುವಾ | 
ಬಾಲರವಿಭಾನಖತೇಜದೊಳಾಡುವಾ | 

ಬಾಲರೆ ವಿಭವನು ನೋಡಿರೈ |೧॥ 


ಸಮಕಾಲದಲಿ ಕಾರಣನಾಗಿ ಜಗಕೆ ತಾ| 

ಸಮನಯ ಗೋವರ್ಗೆಳೆಯನಾದನಸು | 

ಸಮವಿಲ್ಲೆ ಶೋದೆನಂದರ ಭಾಗ್ಯಮಗನಾದಾ | 

ಶಾಮಮ್ಮೈ ಯವನ ಮುಖ ನೋಡಿರೈ | 3 | 


ಕಣ್ಣಿಲ್ಯಾಲಿಸದೆ ವಿಶ್ವ ಹೊರೆವ ವತ್ಸ | 

ಕಣ್ಣಿ "ತೊಳಿದು ಕಟ್ಟ : | 

ಕಣ್ಣಿ ಲ್ಯಾಲಿಯನುಳ್ಳ ಪ್ರಸನ್ರೆಂಕಟೇಶನ | 

ಕಣ್ಣಿಲಿ ಲಯವಿಟ್ಟು ನೋಡಿರೈ | ೩ | 


೨೮ ಪ್ರಸನ್ನವೆಂಕಟಿದಾಸರ ಹಾಡುಗಳು 


ಕಾಯೋ ಗೋವಿಂದಾ 


ರಾಗ- ಭೈರವಿ (ಕಾಫಿ) ತಾಳ-ಅಟ್ಟಿ (ದೀಪಚಂದಿ) 


ಕಾಯೋ ಗೋವಿಂದಾ | 
ಕಾಯೋ ಮುಕುಂದಾ | 
ಮಾಯದ ತಡಿಯಾ | ತಪ್ಪಿಸೋ ನಿತ್ಕಾನಂದಾ | ಸ 


ನಾನಾ ಯೋನಿಯ ಸುತ್ತಿ | 

ನೆಲೆಗಾಣದಂತಾದೆ | 

ನೀನೊಲಿದಿಂದೀ ಜನ್ಮವ ಪಡೆದೇ | 

ಜ್ಞಾ ನಹೊಂದಲಿಲ್ಲಾ | 

ಧರ್ಮದಾಚರಣಿಲ್ಲಾ | 

ಏನು ಗತಿಯೋ ನನಗೆ ಮುಂದೆ ಸಿರಿನಲ್ಲಾ | a | 
ಮರ್ಕಟಗೆ ಹೊನ್ನಕೊಡ ದೊರೆದಂತಾಯಿತೋ | 
ಮೂರ್ಯವೃ ತ್ರಿಯಲ್ಲಿ ಆಯುಷ್ಯ ಹೋದಿತೋ | 
ನರಕಸಾಧನ ಬಗೆ ಘನವಾಯಿತೋ ಪುಣ್ಯ ಸಂ- | 

ಪರ್ಕ ಕಾಣೆನೈ ಕರುಣಿಗಳರಸೆ ಕಾಯೋ || ೨|| 


ಎನ್ನ ತಪ್ಪಿನ ಹೊಳೆ ಒಳಕೊಂಬುದು ಒಂದೇ | 

ನಿನ್ನಯ ದಯದ ಶರಧಿಯಲ್ಲವೇ || 

ಅನ್ಯ ಮಾರ್ಗವು ಶಿಲುಕದು ತಂದೆಯೇ ಪ್ರ- | 
ಸನ್ನೆಂಕಟಿಪತಿ ಹರಿ ದೀನಬಂಧೂ || ೩ || 


ದೇನತಾಸ್ತುತೂ ...... ೨೯ 
ಅಳದಿರೊ ಸುಮನಿರಮ್ಮಾ ನೀ 
ರಾಗ- ಕಾಫಿ ತಾಳ- ರುಂಂಪೆ (ದೀಪಚಂದಿ) 


ಅಳದಿರೊ ಸುಮ್ಮನಿರಮ್ಮಾ ನೀ | 
ಅಳದಿಕೊ ಬವ್ವ ಬಂದಾನಮ್ಹಾ ಕೃಷ್ಣ ಮ್ಮಾ ಪ 


ಅ ಲ ಣ 
ನಾಲ್ಕು ಮೊಗವುಳ್ಳ ಬವ್ವ ಹದಿ- | 
ನಾಲ್ಕು ಮೊಗವ ಜೋಳಿಯಲಿಟ್ಟಾ ಬವ್ವ | 
ಘೋಳಿಟ್ಟಸುತ್ತಿದೆ ಬವ್ವ ನಿನ್ನ | 
ಕಾಲು ಕಂಡರೆ ಕಚ್ಚಿ ಕೊಂಡೊಯ್ವಾ ಬವ್ವ | © | 
ಗಗನ ತುಂಬ್ಮಾಡುವ ಬವ್ವ ಪ್ರಾ- | 
ಣಿಗಳ ದೇಹವ ಪೊಕ್ಕು ಜೇಷ್ಟಿಪಾ ಬವ್ವ | 
ಜಗವನಲ್ಲಾಡಿನ ಬವ್ವ ನಿನ್ನ | 
ಮೊಗವರಿತು ದೂರಿಲಿ ನಿಂತಿಷ್ಟ್ಯ ಬವ್ವ || ೨ || 


ಮೊಗವೈದು ಪಣೆಗಣ್ಣ ಬವ್ವ ಪುಲಿ- | 

ದೊಗಲು ಕೆಂಜೆಡೆ ರುಂಡಮಾಲಿಯ ಬವ್ವ || 

ಬಗೆಯಿಂದಾ ಪೆಣ್ಣೆತ್ತಿ ಬವ್ವ ತಾ! 

ಸೊಗಸೀಲೆ ರಾಮರಾಮೆನುತಿದೆ ಬವ್ವ ಖೃ] 


ಮೈಯಲ್ಲಾ ಕಣ್ಣೀನ ಬವ್ವ ತನ್ನ | 
ಕೈಯಲಿ ನಜ್ರವ ಬೀಸುವ ಬವ್ವ | 
ಉಯ್ಯಾಲಾಡುತಲಿದೆ ಬವ ನಿನ್ನ | 
ಒಯ್ತ್ದೆನೆನುತ ಬಂತು ಹಲ ಕಾಲ ಬವ್ವ | ೪ || 


ಒಂದಲ್ಲ ನೂರಲ್ಲ ಬನ್ವ ನಿನ್ನ | 

ಮಂದಿರಾ ಸುತ್ತುತಾವಾನಂತ ಬನ್ವ ॥ 
ಪೊಂದೊಟ್ಟಿಕೊಳು ನಿದ್ರೆಗೈಯೆ ಎನ್ನ | 

ತಂದೆ ಪ್ರಸನ್ಫೇಂಕಟಿ ಸಿರಿಧೊರೆಯೇ | ೫ || 


೩೦ ಪ್ರಸನ್ನ ನೆಂಕಟಿದಾಸಠ ಹಾಡುಗಳು 
ಸುಳಿದನ್ಯಾರೆ ಈಗೆ ಸುಳಿದನ್ಯಾರೆ 
ರಾಗ- ಮಧುಮಾಧನಿ (ನೈಂದಾವನಿ ಸಾರಂಗ) ತಾಳ- ಆದಿ (ತೀನ್‌ ತಾಲ) 


ಸುಳಿದನ್ಯಾ ರೆ ಹಗ ಸುಳಿದನ್ಯಾ ರೆ 
ಕೆಳದಿ ಎನ್ನುಪ್ಪ ಸರಿಗೆಯ ತುಂಡ | 
ಹೊಳೆವ ಹೊಂಬಕ್ಕಿ ಯ ಮ್ಯಾಲೆ| 
ಥಳಥಳಿಪ ಮಿಂಚಿನಂತೆ || ಪ|| 


ಎಸೆವ ಮಣಿ ಕನಕಾಭರಣಿಟ್ಟು | 

ನಸುನಗೆ ಬಳಗವೈ ಸರಿಸಿ || 

ಬಿಸಜಾಸ್ತಿಯಕೋರ್ವಳ ಕೂಡ | 

ಹೊಸ ಹರಿ ಸರಸವಾಡುತಲಿ || ೧ || 
ಮುಂದುಫ್ರಡಿಸ ಸುರಸಂದೋಹ | 

ಹಂದಕ್ಕೆಳದೀ ಮುನಿಸಮ್ಮೋಹ || 

a ಮುಂಗದಿರವ ವಾದ್ಯ | 
ಸಂದಣೀಯ ಸೊಬಗೀನಲ್ಲಿ || ೨ || 


ಎನ್ನ ಮನದಿ ನೇಹವ ಬೀರಿ | 

ಇನ್ಯಾಕೆ ದೂರ ನೋಡಿದನೆ || 

ಮನ್ನೀಸ್ಯವನ ತಾರೆ ತ್ರೀಪ್ರ- | 

ಸನ್ನವೆಂಕಟಿ ವರದನ ಬೇಗ || ೩ || 


ದೇನತಾಸ್ತುತಿ 


ರಾಗ-ಮಾರನಿ (ಭೀ ಮಪಲಾ ಸ) 


ರಾಗ- ಶಂಕರಾಭರಣ (ಹನೀಂ) 


ಹರಿ ನೀ ನಿಡಿದ ಕಲ್ಲುನೇ ರತುನಾ 


ಹರಿ ನೀ ನಿಡಿದ ಕಲ್ಲುವೇ ರತುನಾ 


ಹರಿ ನಿನ್ನಡಿಗಲ್ಲದನನೇ(ಯವನಾ || 

ಹರಿ ನೀನೊಲಿದ ಕಪಿರಾಜ ವಿಧಿಯು | 
ಹರಿ ನೀ ಗೆಲಿಸೆ ಪಾರ್ಥನಿಗೆ ಗೆಲುವು | 
ಹರಿ ನೀ ಮುನಿದ ಕೌರವರಿಗೆ ಅಳಿವು 


ಹರಿ ನೀ ಮೆಚ್ಚಿದ ಅರ್ಭಕರು ಆರ್ಯರು | 
ಹರಿ ನೀ ಮೆಚ್ಚದಾರ್ಯ ಕಿರಿಯರು || 
ಹರಿ ನಿನ್ನುಚ್ಚನ ಗೈವರು ಮಾನ್ಯರು | 
ಹರಿ ನಿನ್ನೆಚ್ಚರಿಲ್ಲದ ಜನರ್ದು ಚ್ಚರು 


ಹರಿ ನೀ ಕನಕಗಿರಿ ಗಣಿಸತಿಯೆನಿಸೆ | 

ಹರಿ ನೀ'ತೃಣನೆಚ್ಚಾ ಮಾಡುತಲಿಪ್ಟೆ || 
ಹರಿ ನೀ ಘನಕೆ ಘನತರ ಸನ್ಮಹಿಮಾ | 
ಹರಿ ನೀ ಪ್ರಸನ್ವಂಕಟನ ಹೊರೆಯಮ್ಮಾ 


ಎಂಥಾ ದಯೆನಂತನೋ 


ಎಂಥಾ ದೆಯವಂತನೋ | ಲಕ್ಷುಮಿಕಾಂತಾ | 


ಎಂಥಾ ದಯವಂತನೋ 


೩೧ 


ತಾಳ-ತ್ರಿವಿಡಿ (ತೀನ್‌ ತಾಲ) 


| all 


| ೨॥ 


| ೩॥ 


ತಾಳ-ಅಟ (ರುುಪ್‌) 


| ಪ 


೩೨ ಪ್ರಸನ್ನನೆಂಕಟದಾಸರ ಹಾ 


ಕರಿಜನ್ಮ ತಾಳ್ಲರಸನು ನೀರೊಳಗೆ ನೆ. | 
ಕೃ ರಕೂಡ ಕಾದಿ ಮುಳುಗೇ || 
ಹರಿಹರಿಯೆಂದು ಹರಣವ ತೊರೆವಾಗ | 
ಬರೆ ಮಂಡೆಯಲ್ಲಿ ಬಂದು ಭರದುದ್ದರಿಸಿದೆ 


ಶೂಲಿಯ ಮತಿ ಕದ್ದು ವರಕೊಂಡು ಮಹಾಸುರ | 
ಮೇಲೆ ಬೆಂಬತ್ತೆ ತ್ರೀಲೋಲಾ ಕಾಲಕೆ || 
ಆಲೋಚಿಸಿ ಬಾಲೆಯಾಗಿ ಖಳನ ಜ್ವಲಿಸಿ ಕ- | 
ಪಾಲಿಯ ಪಾಲಿಸಿದೆ ಸುರಶಾರ್ಮೂಲಾ 


ನಿನ್ನನುಜೆಯಳ ಮಾನವಾ ಕೊಂಡೆನೆಂದು | 
ಕುನ್ನಿ ಕೌರವನೆಳೆಯೆ ಕೃಷ್ಣನಾ ಪ್ರ- || 
ಸನ್ನವೆಂಕಟೇಶ ನಿನ್ನ ಕೂಗಿ ಕರೆಯೆ | 
ಮನ್ನಿಸಿ ಬಣ್ಣಬಣ್ಣದ ವಸ್ತ್ರವನುಡಿಸಿದೆ 


ಬಾಲನ ಮ್ಯಾಲೆ ನಿನ್ನ ನೋಹವಮ್ಮಾ 


ಡುಗಳು 


| ೧| 


| ೨॥ 


೩ ॥ 


ರಾಗ- ತೋಡಿ (ಭೈರವಿ) ತಾಳ- ಆದಿ (ತೀನ್‌ ತಾಲ) 


ಬಾಲನ ಮ್ಯಾಲೆ ನಿನ್ನ ಮೋಹವಮ್ಮಾ | 
ನಾವು ಹೇಳಿದ ಮಾತು ನೀ ಕೇಳೆಯಮ್ಮಾ 


ಬೆಣ್ಣೆ ಗಿಣ್ಣೆಂಬ ುವನಲ್ಲ ಎನ್ನ ಬ್ಕಾ ಡೆ ನಮ್ಮ | 


₹9 


ಬೆಣ್ಣೆ ಕದ್ದುಮೆದ್ದ ಇರಾ ನೋಡೆ || 


ಸಣ್ಣ ಗಿಣ್ಣವನಿವನಾದರೆ ಪರರ ಜೆಲುವ | 
ಹೆಣ್ಣಿ ನೊಳಗಾಡುವನೆ ನಿನ್ನ ಕುವರ 


ಎ. 


!೧॥ 


೫---ದೇವತಾಸ್ತುತಿ ತಿಕ್ಕ 


ಪುಟ್ಟಿ ಕಿಟ್ಟಿ ನೆಂಬುವ ಮಾತಾಡಬ್ಯಾಡೆ ನಮ್ಮ | 
ರಟ್ಟುಮಾಡುನ;ಜನರೊಳು ನೋಡೆ | 

ಸಿಟಗಿಟ್ಟಿಗೆ ಕೃಷ್ಣನಳಕನವ್ಮಾ | 

ಬಹುಗಟ್ಟಿಗ ಬಾಲಕನತಿ ಧಿಟ್ಟಿ ನಮ್ಮಾ | ೨] 


ಚಿಕ್ಕಗಿಕ್ಕವನೆಂಬುದು ರೂಢಿ ಕಾಣೆ | 

ನಮ್ಮ ಪಕ್ಕವ ಬಿಡನು ಬಾಲಕಾರ್ಯ ಫನನೆ || 

ಅಕ್ಕೊ ಇಕ್ಕೊನೆಂಬುವನಕ್ಕಾ ಕಳ್ಳ ನಮ್ಮ | 
ಠಕ್ಕಿಸಿದ್ದೋಡುವ ಸಿಕ್ಕುವನಲ್ಲಾ |೩| 


ಕಕ್ಕುಲಾತಿ ತೋರೆ ನಮ್ಮ ಮನೆಗಳ ಪೊಕ್ಕು ಸಣ್ಣ | 
ಮಕ್ಕಳಾಟವಾಡದೆಮ್ಮ ನೋಡಿ ನಕ್ಕು || 

ತಕ್ಕೆ,ಸಿ ಓಡುವ ಮಹಾಮಾಯಗಾರನಮ್ಮ | 
ದಕ್ಕಲೀಸ ಪತಿವ್ರತಧರ್ಮಕ್ಕಿಜಾರ ಕೃಷ್ಣ || ೪ || 


ಕೂಸುಗೀಸು ಇನ್ನೇನನ್ನಬಾರದವಗೆ ಭವ | 
ಘಾಸೆಯ ತಪ್ಪಿಸುವ ಎಂದಿಗೆ ನಮಗೆ | 
ಬ್ಯಾಸರಗೀಸರದೆ ನೆನೆವರ ಒಡಿಯಾ ಲಕು- | 
ಮೀಶ ಪ್ರಸನ್ವೆಂಕಟ ರಂಗಯ್ಯಾ 


ಆರ ಜಾಲಕನೆ? ಜಾರನಿನ 
ರಾಗ-ಕಾಫಿ ತಾಳ- ತ್ರಿಪುಟ (ತೀನ್‌ ತಾಲ) 
ಆರ ಬಾಲಕಕೆ? ಜಾರನಿವ- | ನಾರ ಬಾಲಕನೇ. | ಪ|| 


ಗುಂಡಿಗೆ ಬೆಣ್ಣೆ ಕದ್ದು ೦ಡು ಸಿ ಸ್ತೀಯರ ಕುತ] 
ಪುಂಡರೀಕವಡಿದು ಚಂಡು ಮಾಡುತ | ೧ | 


47 ಪ್ರಸನ್ನವೆಂಕಟದಾಸರ ಹಾಡುಗಳು 
ನಿದ್ದಿಯ ಕಾಲಕೆ ಸದ್ದಿಲ್ಲದೆ ಬಂದು | ಕ 
ಗದ್ದಮುದ್ದಡಫಿ ಮುದ್ದು ನೀಡುವನಿವನೆ |೨॥|| 
ಅರ್ಥಿಲಿ ಬಾಲನೆಂದೆತ್ತಿ ಕೊಂಡರೇನಮ್ಮಾ | 


ಅತ್ತೆಮಾನನ ಮುಂದೆ ಬತ್ತಲೆ ಮಾಡ್ದ ನಿವ 1೩॥ 


ಬಲು ಮೋಹ ಬರುತಿದೆ ಎಳೆಯ ನ ಕಾಣುತ | 
ಅಳುಕಾದೆ ಮುಡಿಯೇರಿ ಕಳೆವ ಕಂಚುಕನಿವ | ೪ || 


ಪುಸಿಯೇ ಅಳಲು ಅವಚಿದ ರಂಬಿಸಿ ಮ್ಯಾಲೆ | 
ಪ್ರಸನ್ತೆಂಕಟ ಕೃಷ್ಣ ನಸುನಗುತಾನೆ ಇವ |೫| 


ಮಹತಿಗೆ ಮಹತು (ಶ್ರೀಹರಿಯನಾಮಾ 
ರಾಗ- ಭೂಪಾಲ (ಬಾಗೇ ಲ). ತಾಳ-ರುಂಪಾ (ರುುಪ್‌): 
ಮಹತಿಗೆ ಮಹತು ಶ್ರೀಹರಿಯ ನಾಮಾ | ಪ 


ಹಿಂದೊದಗಿದಘರುಶಿ ಬೇಯ್ಸಿ ಬಿಸುಟುವ ನಾಮ | 

ಮುಂದಿ ಬಹದುರಿತಕಡ್ತಾದ ನಾಮ || 

ಮಂದಮತಿ ಕತ್ತಲೆಗೆ ಬಾಲಾರ್ಕಸಮ ನಾಮ | 

ದಂದುಗದ ಬಳ್ಳಿಯನು ಹರಿವ ನಾಮ | all 


ಮುಕುತಿ ನಗರವ ತುಂಬಿಸುವ ಅಭೆಯಕರ ನಾಮ | 
ಶಕುತರ ಮಾಲಿಕೆಗಭಯದ ನಾಮ || 

ಅಕಳಂಕ ದಾಸರಿಗೆ ಆದ್ಯಂತ ಗತಿನಾಮ 

ಭಕುತರೆಡರಿನ ಗಿರಿಗೆ ನಜ್ರನಾಮ | ॥ ೨॥ 


ದೇನತಾಸ್ತುತಿ 


ರಾಗ-ಸಾರಂಗ 


೩೫ 
ಸರ್ವಶ್ರುತ ಮುನಿಗಳುಫೈಡಿಸುತಿಹ ದಿವ್ಮನಾಮ | 
ಉರ್ವಿಯೊಳು ನಂಬಿದರ ಪೊರೆವ ನಾಮ || 
ಸರ್ವಜ್ಞರಾಯರು ನಿರ್ವಚನಿಸುವ ನಾಮ | 


ಸರ್ವೇಶ ಪ್ರಸನ್ತೇಂಕಟೇಶನ ಶ್ರೀನಾಮ | ೩ || 


ಆನೆ ಬಂತಾನೆ ಬಂತಾನೆ ಬಂತಮ್ಮ 


ಅಟಿತಾಳ (ಧುಮಾಳಿ) 


ಆನೆ ಬಂತಾನೆ ಬಂತಾನೆ ಬಂತಮ್ಮ | 
ದಾನವಕದಳಿಯ ಕಾನನ ಮುರಿವ | ಪ 


ಉಂಗುರಗೊರಳ ನೀಲಾಗಚಲ್ವಾನೆ | 

ಕಂಗಳಿಗ್ಹೊಳಿವ ವ್ಯಾಘ್ರಾಂಗುಳಿಯಾನೆ || 
ಭಂಗಾರದಣುಘಂಟಿ ಶೃಂಗಾರದಾನೆ | 

ಮಂಗಳ ಶಿಲಕದೆ ರಂಗನೆಂಬಾನೆ | © || 


ವಲಿವಲಿದಾಡುವ ಎಳೆಮರಿಯಾನೆ | 

ಕೆಳದಿ ಗೋಪರೊಳು ಗೆಳೆತನದಾನೆ || 
ಘಳಿಲುಘಳಿಲುರವದಿ ನಲಿದಾಡುವಾನೆ | 
ಮಲತವರೆದೆಮೇಲೆ ಸುಳಿದಾಡುನಾನೆ | ೨॥ 
ನಳಿನಭವರಿಗೆ ತಾ ನಿಲುಕದ ಆನೆ | 

ಹಲವು ಕವಿಗಳಿಗೆ ಸಿಲುಕದ ಆನೆ |! 


ಒಲವಿಂದ ಭಕತರ ಸಲಹುವ ಆನೆ | 
ಬಲಪ್ರಸನ್ರೇಂಕಟಿನಿಲಯ ನೆಂಬಾನೆ | ೩ || 


೩೬. 


ಪ್ರಸನ್ನವೆಂಕಟದಾಸರ ಹಾಡುಗಳ: 


ಅನ್ಮ ಜಾರೋ ರಂಗಮ್ಮಾ ಬಾರೊ 


ರಾಗ-ದೇಸಾಕ್ಷಿ (ಮಾಂಡ್‌) ಆದಿತಾಳ (ಕಹರವಾ) 


ಅಮ್ಮ ಬಾರೋ ರಂ- | ಗಮ್ಮಾ ಬಾರೊ ಪುಟ್ಟ 
ತಮ್ಮ ಬಾರೊ ಮುದ್ದಿ- | ನುಮ್ಮ ತಾರೋ ||ಪ|. 


ಅಯ್ಯಾ ಬಾರೋ ಅಜ- | ನಯ್ಯಾ ಬಾರೊ ಚಿನು- 
ಮಯ್ಯಾ ಬಾರೊ ಬೆಣ್ಣಿ- | ಗಯ್ಯಾ ಬಾರೋ ||.೧ || 


ಕಂದ ಬಾರೋ ಪೂರ್ಣ- | ನಂದ ಬಾರೋ ಸುರ- 
ವಂದ್ಕಾ ಬಾರೊ ಬಾಲ್ಮು | ಕುಂದಾ ಬಾರೋ || ೨ || 


ಅಣ್ಣಾ ಬಾರೋ ತಾವರೆ- | ಗಣ್ಣಾ ಬಾರೋ ಎನ್ನ 
ಚಿನ್ನಾಬಾರೋ ಶಿಶು! ರನ್ನ ಬಾರೋ || ೩ || 


ನಲಿದು ಬಾರೊ ಕರುಣಾ- | ಜಲಧಿ ಬಾರೋ ಆಡಿ 
ಬಳದೆ ಬಾರೋ ಕರೆದ. | ಕೊಲಿದು ಬಾರೋ || ೪ ||” 


ಶ್ರೀಶಾ ಬಾಕೋ ಹಸು- | ಗೂಸೆ ಬಾರೋ ಪರಿ- 
ತೋಷಾ ಬಾರೋ ಪ್ರಸನ್ಯೆಂಕ- | ಟೀಶ ಬಾರೋ || ಜ|| 


4 
ಕ 
ಸ 


py | 


ಸುಕಾಲಕೆ ಧರ್ಮವ ಮಾಡುವದೇ ಲೇಸು 
ರಾಗ ಯನುನ ತಾಳ-ರುುಂಪೆ (ರುುಪ್‌) 
ಸುಕಾಲಕೆ ಧರ್ಮವ ಮಾಡುವದೇ ಲೇಸು | ಪ 


ಯೌವನವೆಂಬ ಸುಕಾಲಕೆ ಸುರಮುಕನಿ | 

ಸೇವ್ಯನ ಭಾಗವತರನ ಮೆಚ್ಚಿನ | 

ದಿವ್ಯಜ್ಞಾನ ವೈರಾಗ್ಯ ಭಕ್ತಿ ಇರಲಿಬೇಕು | 
ಹವ್ಯಾಸನಡಿಯದು ಮುಪ್ಪು )ದುಷ್ಮಾಲಾ Il ೧ || 


ಧನದಾಗಮದ ಸುಕಾಲಕೆ ಮಹಾಸತ್ಯಾತ್ರ- | 

ರನು ಕರೆದು; ಅರ್ಚಿಸಿ ಉಣಿಸಿ ಕೃಷ್ಣಾ- ॥ 

ರ್ಪಣ ಬುದಿ ಯಿಂದ ಸರ್ವಸ್ವನೊಪ್ಪಿ ಸಬೇಕು | 
ತನಗಿಲ್ಲದಾಗೆ ದಾರಿದ್ರ್ಯ ದುಷ್ಕಾಲಾ | ೨ 


ವೃತ್ತಿ: ಕ್ಷೇತ್ರಿದ್ದ ಸುಕಾಲಕೆ ತ್ರೀಮಥ್ವ- | 

ಶಾಸ್ತ್ರ ವ್ಯಾಖ್ಯಾತರಿಗಿತ್ತು ಧನ | 

ಸಾರ್ಥಕಮಾಡಿ ಸಂತೋಷದಲ್ಲಿರಬೇಕು | 

ತಾ ಸ್ಥಾನಭ್ರಷ್ಟನಾಗಿಹುದೆ ದುಷ್ಕಾಲಾ 1೩॥ 


ಸಂಸಾರಾವಸ್ಥೆಯ ಸುಕಾಲಕೆ ಸಜ ನಕೆ | 

ಜ 

ಹಂಸವಾಹನ ಪಿತನ ಅಂಫಿಪದುಮ || 

ಪಾಂಸುಲಭ್ಯವು ಕೇಚಿತ್‌ ಕಾಲಕೆ ಹರಿಯಲ್ಲಿ | 

pe ಎ 

ಸಂಶಯ ಭಕ್ತಿಯವನಿಗೆ ದುಷ್ಕಾಲಾ | ೪ || 


ಲೋಕನೀತಿ 


೩೯ 
ಮುಕ್ತ ಮಹಿಮಗೆ ಜ್ಞಾನವೇ ದ್ರವ್ಯ ಜಸು ವಿ! 
ರಕ್ತಿಯೇ ಸೌಭಾಗ್ಯ ಸಕಲ ವಿಜಯ | 

ಭಕ್ತವತ್ಸಲ ಪ್ರಸನ್ನೆಂಕಟೇೀಶನ ಸೇವಾ. | 

ಸಕ್ತಿ ಇಲ್ಲದಾಗುವ ಕಾಲ ದುಷ್ಕಾಲಾ | ೫ | 


ಒಲಿಯಯ್ಯಾ ರಂಗೆ ಒಲಿಯಂಯ್ಯಾ 


ರಾಗ- ತೆಲಗಕಾಂಬೋದಿ (ಕಾಫಿ) ತಾಳ-ಬಿಲಂದಿ (ತೀನ್‌ ತಾಲ) 


ಒಲಿಯಯ್ಯಾ ರಂಗ | ಒಲಿಯಯ್ಯಾ | 
ನೆಲೆಗಾಣದೆ ಭನಜಲದೊಳು ಮುಳುಗುವೆ | ಸ 


ಮಾಯದ ಕೈಯಲಿ ಮೇಲೆ ಮೇಲೆ ಸುತ್ತಿ | 
ಆಯಾಸಬಡುತಿದೆ ಪ್ರಾಣದಾತಾ || 

ಬಾಯೆತ್ತಿ ಗೋವಿಂದ [ಹರಿಯನ್ನ ಲೀಸದು | 

ಕಾಯೊ ದಯಾಳು ಕರಿವರದ ಕೃಷ್ಣಾ | a | 


ಮನ ನೀರಾನೆಯ ಕಟ್ಟಿ ನೊಳಗೆ ಸಿಕ್ಕಿ | 

ಕ್ಷಣಕ್ಷಣ ದೈನ್ಯದಿ ಒರಲುತಿಡೆ ॥ 

ತನತನಗೆಳಿದು ದಣಿಸುವಃ ಇಂದ್ರಿಯ ಜಂತು | 
ಮುನಿಸೇನ್ಯ ನಿನ್ನೂಳಿಗಕ್ಕೆ ದೂರಾದೆ ಕೃಷ್ಣಾ | ೨ H 


Ee ು ಬೀಗ ಸ pss ಕೃ ಷ್ಣಾ। 
ತಿದ್ದಿಟ್ಟುಕೊಳ್ಳೊ ನ್ನನಗೆ ಬೀಯ ನೀನೇ ಗ 


'೪೦ ಪ್ರಸನ್ನವೆಂಕಟಿದಾಸರ ಹಾಡುಗಳ: 
ಸಂತಾಕೇ ಭನದೂರರು 

ರಾಗ-ಶಂಕರಾಭರಣ (ಸಾರಂಗ) ತಾಳ-ಅಟ (ದೀಪಚಂದಿ) 

ಸಂತಾರೆ ಜಿ 1 | ಹಿತಕಾಯರು | ಪ| 


ಸಂತರ ಸೇವೆ ಶ್ರೀಹರಿಸೇವೆ | 

ಸಂತರೆ.ಮತವೆ ಹರಿಸಮ್ಮತವು || 

ಸಂತರ ಮತಿಯೇ ಮುಕುತಿಯ್ಯಗತಿಯು | 

ಸಂತರ ಪಾದ ಚಿಂತನಿಗಾಹ್ಲಾದಾ 1೧॥ 


ಸಂತರ ಗಾತ್ರ ಭುಹನ ಪವಿತ್ರ | 

ಸಂತರ ನೋಟಾ ಪಾಸಗಳೋಟಾ 1 

ಸಂತರ ವಚನ ಧರ್ಮವಿರಚನ | 

ಸಂತರ ಸಂಗ ತೋಷತರಂಗ 1೨] 


ಸಂತರಿಂದಹಿಕಾಮಸ್ಮಿಕ ಸೌಖ್ಯ | 
ಸಂತರ ಅಜಭಯಾ ವಿರತಾವ ಜಯಾ || 
ಸಂತರ ಕಂಡವ ಸುಖವನುಂಡವ | 
ಸಂತವಿಯೋಗ ತಮಸಿನ ಭೋಗ | ೩ | 


ಸಂತರ ಭೇದ ವಂಶವಿಚ್ಛೇದಾ | 
ಸಂತರ ಪ್ರೀತಿ ಶುಭಸ್ರದ ಪ್ರಾಪ್ತಿ | 
ಸಂತರ ವಾರ್ತಾ$ ಖಳ ಪುರುಷಾರ್ಥಾ | ೪ | 


ಸಂತರ ಊರು ಎನ್ನ ತವರೂರು | 

"ಸಂತರ ಗತಿಗೋತ್ರರು ಎನಗಾಗಿ ॥ 

ಸಂತರ ಪದವನೊಫಿ.ದರೊಲಿವ | 

ಸಂತರಿಗರಸಾ: ಪ್ರಸತ್ತೈಂಕಟೇಶಾ | ೫ | 


- ಓಒಇಲೋಕನೀತಿ ೪0 
ಮನನೇ ಮಾಧವನ ಮಕೆತುದರಿಂಜೆ 
ರಾಗ-ಭೈರನಿ (ಭೀಮಪಲಾಸ) ತಾಳ-ಏಕ (ತೀನ್‌ತಾಲ) 


ಮನವೇ ಮಾಧವನ ಮರೆತುದರಿಂದೆ ದೆಣುವಾಯಿತು ಹಿಂದೆ | 
ಕ್ಷಣವೊಂದು ಬಿಡದಿರು ಕೃಷ್ಣನ ಮುಂದೆ | ಪ 


ಘನವಿಸಯಂಗಳ ನೆನವಿಲಿ ಪುನಃ ಪುನಃ | 
ತನುವ ವಹಿಸಿ ಭವವನವನು ಚರಿಸಿದೆ | ಆ. ಪ.| 


ಹರಿವಾರ್ತೆಯ ಕೇಳು ಕೇಳಿದ್ದೆ ಕೇಳು ಅರಿ ಆರುವರನಾಳು ಟಿ 
ಅರವಿಂದ ಗರುವದ ಮೂಲವ ಕೀಳು | 

ಹೆರವರ ಹರಟಿಗೆ ಸರವಶನಾಗದೆ | 

ಕರಿವರವರದನ ವರವನೆ ಬೇಡು Il ೧ 


ಹರಿಗುರುವಿಗೆ ಎರಗು ಅರಿತರಿತೆರಗು ತಸನೆರಡಲಿ ಸೊರಗು | 
ಸೊರಗಿದ್ದವರನ್ನೇ ಕಂಡು ಕೊರಗು || 

ತಿರುಗ್ಮೊಡಲುರಿಗೆ ಮುಳ್ಳೂರಿಗೆ ಸ್ಮರಾಸ್ತ್ರಕೆ | 

ಗುರಿಯಾಗದೆ ಹರಿಸೆರಗ ಬಿಡದಿರು | ೨ | 


ಹರಿನಿಗ್ರಹ ನೋಡು ನೋಡಿದ್ದೆ ನೋಡು ಮಮಕಾರವೀಡಾಡು | 
ಸ್ಮಿರವಂದನೆ ಬೇಡಸ್ಥಿ ರವ ಬಿಸಾಡು ॥ 
ಸಿರಿವಂತ ಸಿರಿ ಪರವಧುಗಳ ಸಿಂಗರ | 
ವೆಣಿಸದೆಸಿರಿನರನನ್ನೇ ಬಯಸು | a |] 


ಹರಿಪ್ರಸಾದವನುಣ್ಣು ನೆನೆನೆನೆದುಣ್ಣು ಶ್ರೀಹರಿ ನ್ರೀತ್ಯೆನ್ನು | 
ಹರಿಪ್ರೇರಕ ಸ್‌ ಸಾಕ್ಷಿಕ ನೆನ್ನು | 

ಹರಿಪಫ್ರಿಯವಲ್ಲದವರು ವಿತ ಹಸರ 

ಚರರುಸಚರಿಸಿದೆ ಜರಿಯಾಚರಿಸು | ೪ 


ಪ್ರಸನ್ನವೆಂ ಕಟದಾಸರ. ಹಾಡುಗಳು 


೪೨ 

ಹರಿಯಂಫ) ಸರಾಗವ ಗ್ರಹಿಸ್ನೂಘ್ರಾಣಿಸು ಹರಿಯವರಿಗೆ ಉಣಿಸು | 
ಗೊ PB ಜೀಯ 3 
ಹೆರಿಭಕ್ತ ಜ್ಞಾನ ವೈ ಾಗ್ಯವ ಗಳಿಸು | 
ಹರಿಪ್ರಿಯ ಪ್ರಭು ಮಧ್ವಾಚಾರ್ಯರ ಪ್ರಿಯ ಮೇಲ್‌- | 
ಗಿರಿಪ್ರಸನ್ವೈೆಂಕಟಿಗಿರಿಯನೆ ನಂಬು | !೫|| 
ಏನು ಗತಿಯೋ ರಂಗಾ 
ರಾಗ- ವರಾಳಿ (ಮಾಲಕಂಸ) ತಾಳ-ರುುಂಪೆ (ರುಪ್‌) 


ಏನು ಗತಿಯೋ ರಂಗಾ ನಿನ್ನವ ನಾನಾಗಿ | 
ಜ್ಞ್ಞಾನದಂತಿರಲಿಲ್ಲವೋ | ಪ 


ಉಂಡುಂಡು ತುಡುಗಕೋಣನ ಸರಿ ಸೊಕ್ಕಿದೆ | 

ಕಂಡಲಿ ಕುಳಿತೆ ನೊಣನ ತೆರದಿ || 

ಭಂಡಭೂತದ ಮಾತನಾಡಿ ಭಂಡನಾದೆ | 

ಪುಂಡರೀಕಾಕ್ಷ ನನ್ನಂಥಾ ಪಾತಕಿಗೆ | ೧ Il 


ಬಲು ಶಾಸ್ತ್ರಶ್ರವಣೆಂಬುವ ಮಳೆಗರದೇನು | 
ಕಲುಗುಂಡಿನಂತೆ ಕೆಟ್ಟಿದೆ ತೊಯ್ಯದು | 

ಹಲವು ಅಧ್ಯಾತ್ಮವನು ಉಸುರೇನು ಚಿತ್ತದ | 

ಕಳವಳಿಕೆ ನಿಲಿಸಲಾರದ ಪಾಮರರಿಗೆ Il s || 
ಭವದುಃಖನುಂಬಾಗ ನೋವು ಬೇವಿನ ಹಾಗ | 

ತವಕದಿ ನುಡಿವಾಗ ಕನಸಿನಾಗ || 


ಅವಿರಳಾ ಅಚ್ಯುತಾ ನಿನ್ನಂಘಿ) ನೆನೆ ಈಶಾ | 
ಅನಸರಕೊಡದಗೆಂದೆ ಪ್ರಸನ್ವೆಂಕಟೇಶಾ || ೩ || 


ಸಂಗವಾಗಲಿ ಸಾಧು ಸಂಗವಾಗಲಿ 
ರಾಗ-ಬಾಗೇಈೀ (ಭೈರವಿ) ತಾಳ- ರೂಪಕ (ದಾದರಾ) 


ಸಂಗವಾಗಲಿ ಸಾಧು | ಸಂಗವಾಗಲಿ || 
ಸಂಗದಿಂದ ಲಿಂಗದೇಹ ಭಂಗವಾಗಲಿ || ಪ|| 


ಅಚ್ಯು ತಾಂಭ್ರನಿಷ್ಠರಾದ ಯ- | 

ದೃಚ್ಛಾಲಾಭ ತುಷ್ಟರಾದ || 

ನಿಚ್ಚ ಜ್ಞಾ ನವಂತರಾದ | 

ಅಚ್ಚ ಭಾಗವತರ 11210 


ತಂತ್ರಸಾರ ಅಷ್ಟಮಹಾ | 

ಮಂತ್ರಪರಿಪೂರ್ಣ ಸ್ನೇಹ || 

ಯಂತ್ರದಿಂದ ಮೂಜಗತ್‌ ಸ್ವ- | 

ತಂತ್ರನ ಗುರಿಮಾಡುವರ | ೨ 


ಸಂಚಸಂಸ್ಕಾರ ಭೇದ | 
ಸಂಚಯುಕ್ಕರಾಗಿ ಪ್ರ- || 
ಣೆ 


ಸಂಚಸೂರಿ ಪ್ರಸಕ್ತೆಂಕಟಿ | 
ಪಂಚಬಾಣನಯ್ಯನವರ 1೩! 


ಯೋಗನೆಂದಕೆ ದಾವುದು ಮಾನಿಸಾಗೆ 


ರಾಗ-ನಾಮಕ್ತಿಯೆ (ಮಿಶ್ರಕಾಫಿ) ತಾಳ- ಆಟಿ (ದೀಪಚಂದಿ) 


ಯೋಗವೆಂದರೆ ದಾವುದು ವಾಾಸಿಸಾಗೆ | 
ಯೋಗವೆಂದರೆ ದಾವುದು || 
ನಾಗಶಯನನ ನಾಮವ ಕೂಗುವದೆ ಮಹಾಯೋಗ || ಪ|| 


೪೪ ಸ 


ಪ್ರಸನ್ನವೆಂ ಕಟದಾಸರ ಹಾಡುಗಳು , 


ಪೂಸರಳನ ಬಲಿಗೆ ಸಿಲುಕಿ ದೃಢ | 

ಆಸನ ಬಲಿದು ಮಿಗೆ || 

ಹಾಸ್ಕವದನೆಯರ ಲೇಶ ಹಾಕೈಸದೆ | 

ದಾಸಾಗಿ ಹರಿಯ ಸದಾ ಧ್ಯಾನವೇ ಮಹಾಯೋಗ || ೧|| 


ವಾಗಾದಿಂದ್ರಿಯ ಕಟ್ಟಾದೆ ಕುಂಭಕವೆಂದು | 

ಮೂಗಿನುಸಿರ ಕಟ್ಟಿದ || 

ಭೋಗಾ ಬಯಸದೆ ತಾನಾಗಿ ಬಂದದನುಂಡು | 
ಲೋಗರ ಹಣ ಹೆಣ್ಣಿನ ತ್ಯಾಗವೇ ಮಹಾಯೋಗ || ೨ |! 


ಭಾವಶುದ್ಧಿಯ ಮಾಡದೆ ಯೋಗ ಮಾರ್ಗದ | 
ಠಾವಸಿದ್ದಿಯ ಮಾಡಿದ || 


ದೇವ ಪ್ರಸನ್ರೆಂಕಟಿ ವರದನ ಸ- | 
ದ್ಭಾವುಕರ ಪಾದಾಂಬುಜ ಸೇವೆಯೇ ಮಹಾಯೋಗ 11೩1 


ಆರೆನ್ನ ಉಳು ಎವರೈ ಎಲೊ ರಂಗಾ 


ರಾಗ-ದೇಶಿ (ಸಟದೀನ) ತಾಳ- ಆದಿ (ತೀನ್‌ ತಾಲ್‌) 


ಆರೆನ್ನ ಉಳುಹುವಕ್ಕೆ ಎಲೊ ರಂಗಾ | 
ಘೋರಾರಣ್ಯ ಭವದಿ ಸಿಕ್ಕಿದೆ ರಂಗಾ || ಪ 


ಎಂಟು ಕಾಡಾನೆ ಎಂಟು ಕಡೆಯಲಿ ನಿಂತಿವೆ | 
ಗಂಟನಿಕ್ಕಿವೆ ಮೂರು ದಳ್ಳುರಿಯ | 

ಸುಂಟರ ಗಾಳ್ಯಬ್ಬರಿಸಲು ಗಿಡ | 

ಗಂಟು ಬಿದ್ದೆ ನೀನಲ್ಲದೆನ್ನಾ |೧॥ 


ನೋಕನೀತಿ 


೪೫ 


"ಹುಲಿಯೊಂದು ಗುಡಿಗುಡಿಸುತಿದೆ ಭಯಂಕರ | 


ತೋಳೆರಡು ಕೆಕ್ಕರಿಸುತಿವೆ ॥ 
ಸಲುಗೆಯ ಕೋತಿ ಒಂದಣಕಾಡುತಲಿದೆ | 
ಮೇಲೆ ಕರಡಿಯು ಹತ್ತಿಳನುತಿದೆ | ೨ | 


ಕಾಳುರಗನ ಕಟ್ಟು, ಮೈತುಂಬ ನನ್ನ | 
ನಾಲಿಗೇಳದು ನಿನ್ನ ಕರೆಯಲಿಕೆ ನಿ- | 


' ನ್ನಾಳನು ಕರೆಸಿಕೊಳ್ಳೋ ತಂಡೆ ನಾ:| 


ಗೋಳಿಟ್ಟಿ ಪ್ರಸನ್ನನೆಂಕಟಿ ಬಂಧು | ೩॥ 


ಚಂಚಲಿಸದೆ ನೀನು ಚತುರನಾಗು 


ಸಾಗ- ತೆಲ೦ಗ (ಶಂಕರಾ) ತಾಳ-ಅಟಿ (ರುಪ್‌) 


ಚಂಚಲಿಸದೆ ನೀನು ಚತುರನಾಗು | 
ವಂಚಿಸದೆ ಸಕಲನೊಪ್ಪಿಸು ಹರಿಗೆ ಮನವೆ | ಪ 


ಆರು ನಿನ್ನವರೆಂಬಿ ಅವರಗಲಿದರು. ಕಡೆಗೆ | 

ಭೂರಿ ಸಂಚಿತ ಸಂಸದೆರವಾಯಿತೊ || 

ಜಾರುತಿವೆ ಕ್ಷಣಲವಗಳೀಗಾಗ ತಿಳಿಯದು | 
ನಾರಸಿಂಹನ ನಂಬೊ ನಿಷ್ಮೆಯಲಿ ಮನವೆ || All 


ಸುಖಕಾಗಿ ನೀ; ಅನೇಕ ಸುಖ ಮರಿವರೇ | 
ಕಲ್ಪಕೆ ನಿರಯನುಣಲಿಬಹುದೇ ॥ 
ರುಸದೇಶದಲಿ ಭ್ರಾಂತನಾಗದೆ ಶೇಷ- | 


ನ್ನ ಮೊರೆಹೋಗು ತಜೆಯದಲೆ ಮನವೆ... ॥ ೨॥|| 


೪೬ 


ಪ್ರಸನ್ನ ವೆಂಕಟದಾಸರ ಹಾಡುಗಳ 


ನಿನ್ನಿಂದ ಭವಬಂಧನವು ಮೋಚನವು ನೋಡೋ! 
ನಿನ್ನಿಂದ ಪ್ರಸನ್ರೆಂಕಟೇಶನೊಲಿಮೆ | 

ಇನ್ನೆನ್ನ ದಣಿಸದಿರು ಇದರಿಂದೆ ಮೀರಿದರೆ | 
ಘನ್ನಗುರುಮುದ್ವೇಶನಾಣೆ ನಿನಗೆ | ೩ | 


ಹುಡಿಯಾ ಹೊರಳೇನು ಬಡೆಕೊಂಡಕೇನು ? 


ರಾಗ-ಆನಂದಭೈರನಿ (ಬಾಗೇ ಫೀ) ತಾಳ-ರುಂಪೆ (ರುುಪ್‌] 


ಹುಡಿಯಾ ಹೊರಳೇನು ಬಡಕೊಂಡರೇನು | 
ಕಡಲಶಯನನೊಳು ದೃಢಭಕ್ತಿ ಇರದೆ Il ಪ | 


ಐದು ಪಾವಕ ಹೊಳು ಮೈದಡಹಿದರೇನು | 

ವೈದು ಶ್ವಾಸ ನೆತ್ತಿ ಲಿಟ್ಟಿ ಕೇನು | 

ಬೈದು ಆಡನಿಲಿ ತುದಿಕಾಲ್ಮೇಲೆ ನಿಂತರೇನು | | 
ಮೈದುನರ್ಜುನಸಖನಪಾದ ಪೂಜಿಸದನಕಾ | ೧ | 


ತೊಪ್ಪಲನಮೆದ್ದ ಘ ತಪ್ಪಲಾಗಿಸಲೇನು | 
ಉಪವಾಸದಿ ಅನಿಲ ನುಂಗಲೇನು ॥ 


ತಪ್ಪದೆ ಇಳೆಯೆ ಸುತ್ತಾಡಿ ದಣಿದರೇನು ಕಂ- | 
ದರ್ಪನಯ್ಯನ ಬಲವಿಲ್ಲದನಕಾ || ೨ || 


ಮಧ್ವ ಸರೋವರದಿ ಮೀಯದ ಜನುಮೇನು | 
ಮುದ್ದು ಕೃಷ್ಣನ್ನ ನೋಡದ ಅಕ್ಸಿಯೇಸು || 
ಮಜ್ಪೇಶ ಪ್ರಸನ್ಟೈಂಕಟೇಶನೊಪ್ಪಿ ರದವನು | 
ಇದ್ದೇನು. ಇಲ್ಲಜೇನೀಥರೆಗೆ | ೩॥ 


ಲೋಕನೀತಿ : 


ರಾಗ-ರೇಗುಪ್ತಿ (ಸೋಹನಿ) 


ನಗಲಿಬಹುದು ನಗು ನಗು “ಂಗಯ್ಯಾ 


೪೭ 


ತಾಳ-ರೂಪಕ (ದಾದರಾ) 


ನಗಲಿಬಹುದು ನಗಲಿಬಹುದು ನಗು ನಗು ರಂಗಯ್ಯಾ | 


ಜಗದ ಮಾತ್ಮುಅಘದಧಾತು 


ಬಗೆಯ ರಿತು ಮುಗುಳು ನಗೆಯ 


ಒರೆದು ಒರೆದು ಭಾರತದರ್ಥವ ಅರಿದು | 
ಅರಿದು ವರ ಭಾಗವತ | 

ಪರಿಯ ಪರಿಯ ಪುರಾಣಶ್ರುತಿಯ | 
ಪಾರಾಯಣ ಮಾಡಿ ಕುರುಡ ಬಧಿರ || 
ನರರ ತೆರದಿ ಅರಹು ಮರಹು | 

ಬೆರತು ಬೆರತು ತರತಮಿಲ್ಲದೆ | 


ಕರಿ-ಹರ-ಅಜರು ಬ್ಯಾರೆ ಬ್ಯಾರಿಲ್ಲೆಂಬ | 
ಪರಮ ಪಾತಕರಿರವ ನೋಡಿ 


ಮಕ್ಕಳ ಮಡದಿ ಅಕ್ಕರಬಡಿಸಿ | 
ರೊಕ್ಕದ ಮದದಿ ಸೊಕ್ಕೆ ಸಜ್ಜನರ || 
ಲೆಕ್ಕಿಸದವಗೆ ರಕ್ಕಸರಂತೆ | 

ನಿಕ್ಕರ ನುಡಿದು ಕಕ್ಕಸದಿಂದ || 

ಪುಕ್ಕಟೆ ಪುಣ್ಯದ ಲೆಖ್ಬವ ಕಳೆದು | 
ಫಕ್ಕನೆ ಜವನೊರಿಕ್ಕಿದ ಬಲಿಗೆ | 

ಸಿಕ್ಕೆ ಬಳಲುತ ನಕ್ಕವನುಂಬಂಥ | 
ಮೂರ್ಬರ ತಾಮಸಮುಖ್ಯರ ನೋಡೀಗ 
ಸುಂದೋಪಸುಂದ ಜಲಂಧರ ಕೀಚಕ | 
ಕಂಥರದಶಕ ಸೈಂಧವ ಜಬಾದ್ಯ- | 


| ಸ॥ 


|೧| 


"೪೪ 


ಪ್ರಸನ್ನವೆಂಕಟಿದಾಸರ ಹಾಡು! 


ರಂದು ಪರಸ್ತ್ರೀಯ ಸೌಂದರ್ಯಕೆ ಮತಿ- | 

ಗುಂದಿ ಲಯವಾದರೆಂದು ಕೇಳಿ | 

ಇಂದುಮುಖಿಯರ ಛಂದಕ್ಕೆ ಹುಚ್ಚಿಟ್ಟು | 

ಕಂದರ್ಪ ವಿಶಿಖವೃಂದವಶಾಗಿ ನೂ- | 

ಕೊಂದು ಕುಲ ಯಮಮಂದಿರ ಹೊಂದಿ | 

ಮಂದ ಮಹಾಮದೋನ್ಮತ್ತರ ನೋಡೀಗ || 4 


ಸುರರ ಸಂಪದ ಪರಮ ಪದಕೆ | 

ಕಾರಣವಾಗಿರೆ ಸುರೇತರರೆಲ್ಲರೂ | 

ಇರುಳೆ ಹಗಲೆ ಸೈರಿಸಲಾರದೆ | 

ಸೊರಗಿಹೋದ ವಿವರ ಕೇಳಿ! 

ದುರುಳ ಕೌರವ ಮಹಾಪಾಂಡವರ | 

ನರಿಯು ತಮ್ಮದೆಂದ್ಹರಿದು ಹೋಗಿರೆ ॥ 

ಪರರ ದ್ರವ್ಯಕೆ ಮರುಗಿ ಬಯಸಿ | 

ನರರು ಕೆಡುವ; ಪರಿಯ ನೋಡೀಗ | ೪ 


ಪ್ರತಿದಿನ ನಿನ್ನ ಪೃತಿಮೆ ಪೂಜೆ ಸದ್‌ | 
ವ್ರತವಮಾಡಿ ಸತ್ಯಥೆಯಾ ಶ್ರೀಮಧ್ವ- ॥ 
ಮತಮುಹಿಮೆಯನತಿಕ್ರಮಿಸಿ ಕು- | 
ಚ್ಛಿತವೆನಿಸುವೃನಥದಲಿ | 
ಪತಿತರಾಗ್ಯಿಸದ್ದ ತಿಯ ಕಾಣದಾ | 
ಚತುರ ಬರಿಯ ಮಿತಭಾಷಕರ || 
ಸ್ಲಿತಿಯರಿತು ನಾಥ ಪ್ರಸನ್ವೆಂಕಟ- | 


ಪತಿಯೇ ನೀ ಮಂದಸ್ಮಿತದಲೀಗ Il ೫ 


೭೨ ಲೋಕನೀತಿ ೪೯ 


ಬಿಡು ನಾಚಿಕೆಯೆನುಘ ಬಡಿಸು ಚಕಿಯನು 


ಫಿ 
ರಾಗ- ಕೇದಾರಗೌಳ (ದೇಸ್‌) ತಾಳ-ಆಟ (ದೀಪಚಂದಿ) 
ಜಾ ನಾಚಿಕೆಯನು- | ಘ ಡಿಸ ಚಕ್ರಿಯನು | 
ಹಿಡಿಯೈ ವೈಕುಂಠಾ ಚಾ- 4] ಸ್ಯಾತ್‌ || ಪ || 


ಎಳಿತನ ಯೌವನ ಮುಸ್ಟೆ 0ದು ಜಪಿಸಿ 

ಹೆಬ್ಬು ಲಿಯಂಥಾ ಮೃ ಫು ಗಂಟಿಲ ಬಲಿಗೆ | 

Ek ತಿಳಿದೂ ಸಂದುಗಡಿಯದ ಲೇಖವ- | 

ನಳಿಯೆ ರಾಮನನು | ಹೊಗಳೋ ಜೀವನವೇ | A | 


ಆ ವಂಕಾಕೆ ವಾರಿಧಿಯೆಲ್ಲೀಶ್ಶಾ ಡಿ ಬರೆ | 
ಬಹಿರ ಸದ್ದು ಣದಿ ನಿರಯಕೆ ಸೋಗದೆ ॥ 
ವೆ ಶ್ರೀನಾಥನೊಲಿವಂತೆ ಭಕುತಿಯ | 
ಹಸ ಸಾಧಿಸು ಡಂಭವ್ಯಾ ಕೆನ್ನು ಮನನೇ || ೨ | 


ನ 23/೫ ಮಹಿಮನಿರೆ | 
ವಾಚಿಸವನ ಗುಣ ಕರ್ಮಗಳ | 


ನಾಜಿಜಿ ಪ್ರಸನ್ವೆಂಕಟಿನ 
ಮುಂದೆ ಕುಣಿದಾಡೊ || ೩ 


ಹರಿಕಥಾಶ್ರನಣ ಸಾಧನನೆ ನಂಕಂತಿ ಇದಕೆ 
ರಾಗ- ಬಿಲಹರಿ (ಬಾಗೇಶ್ರೀ) ತಾಳ-ರುಂಸೆ (ರುಪ್‌) 


ಹರಿಕಥಾಶ್ರವಣ ಸಾಧನನೆ ಮುಕುತಿ ಇದಕೆ 
ಸರಿಧರ್ಮವಿಲ್ಲೆಂದು ಪೇಳ್ತವು ಶ್ರುತಿತತಿ ಪ 


೫೦ 


ಪ್ರಸನ್ನ ನೆಂಕಟಿದಾಸರ ಹಾಡುಗಳು 


ಶ್ರವಣದಿಂದಲಿ ಸಕಲ ಸದ್ದರ್ಮಸಾಧನವು 


" ಭುವಿಯಲ್ಲಿ ಪೂಜ್ಯರಾಹೋರು ಸುಜನರು 


ಸವೆಯದಾನಂದಮಯ ಭಕುತಿಸಿರಿ ದೊರಕುವದು 
ಅವರೇವೆ ಸೂಜ್ಲರಾಗ್ವರು ಹರಿಯ ದಯದಿ 


ಅನವರತ ಶ್ರವಣವೆ ಮನನಮೂಲವು ಗಡ 


ಮನದಲಿ ಹರಿಧ್ಯಾನ ಖಚಿತಾಹುದು 


ಘನಸರಾತ್ಸರತತ್ವ ತಿಳುಹಿ ವಿರಕುತಿ ಭಾಗ್ಯ- 
ವನು ಕೊಟ್ಟು ಶ್ರೀವಿಷ್ಣು ತೋರ್ವ ಗತಿ ಈವ 


ಶ್ರವಣದಲಿ ನಾರದಗೆ ಗತಕಲ್ಪದ್ಯಸರೋಕ್ಷ 


ಸವಿಯದೆ ಸಾಮ್ರಾಜ್ಯ ಲೆಕ್ಕಿಸದ ಪ್ರಿಯವ್ರತ 
ಅವನಿಸರು ವನಪೊಕ್ಕು ಹರಿಯನಾಶ್ರಯಿಸಿದರು 
ದಿವಸೇಳರಲಿ ವಿಷ್ಣುರತನಿಗೆ ಮೋಕ್ಸಾ 


ದಿವಿಜ ಖುಸಿ ಗಂಧರ್ವ ನೃಪರು ಮನುಜೋತ್ತಮರು 


ವಿವಿಧ ತಿರ್ಯಗ್ಹಾ ತಿ ಸಜಿ ವರು 


ಶ ಗ ಕಂಡರು ಸದ್ದ ತಿಯನವರು 
ದಿವಸಗಳೆಯದಲೆ ಆದರದಿಂದ ಬುಧರು 


ಹರಿಕಥಾಶ್ರೋತರಿಗೆ ಕರತಲವು ಮೋಕ್ಷ ಗಡ 
ಗುರುದ್ವಾರದಲಿ ಹರಿ ದೊರಕುವನು ಸತ್ಯ 
ಗುರುಮಧ್ವವರದ ತ್ರೀಪ್ರಸನ್ವೈೆಂಕಟ ಕೃಷ್ಣ 
ಕರನಿಡಿದು ಪೊರೆವ ಸದ್ಗುರು ಪ್ರಿಯಜನಕೆ 


|೧॥ 


‘lal 


Il ೪ |] 


1೫1 


ಲೋಕನೀತಿ ೫೧ 


ನನಗೆ ನುನಕೆ ಬಡಿದಾಟಿಳೆದಾ ಟಾ 


ರಾಗ-ಕೇದಾರ (ಧನಾಶ್ರೀ) ತಾಳ- ಆದಿ 


ನನಗೆ ಮನಕೆ ಬಡಿದಾಟಿಳೆದಾಟಾ ! ಶ್ರೀ- | 
ಸನಕಾದಿ ವಂದ್ಯ ಬಿಡಿಸಿ ಕಾಯೋ ದಿಟ | ಪ! 


ಸಲಿಲ ಸ್ನಾನವಮಾಡಿ ಊರ್ಧ್ವತಿಲಕವನಿಟ್ಟು | 
ನಳಿನಾಕ್ಸ ನಿನ್ನಂಭ್ರ) ಜಪಿಸೆಂದರೆ | 

ಛಲದಿಂದೆ ವಿಹಿತವಲ್ಲದ ದಾರಿಗೊಯ್ದೆ ನ್ನ | 

ತೊಳಲಿಸಿ ನೆಲೆಗಾಣಿಸದ ಛಲಾವಿಡಿದೀದೆ | | 


ಬೇಡಿಕೊಂಡರೆ ಕೇಳದಾಡಿಕೊಂಡರೂ ಕೇಳ- | 
ದೀಡ್ಯಾಡಿ ಬಿಸುಟಿನ್ನ ದಣಿಸುತಿದೆ || 

ಕಾಡಿ ನಾನಾ ಕ್ಲೇಶ ಮಾಡಿತೆಂಬುದಕೆ | | 
ಬಾಡಿ ಬಳಲಿದೆ ನಿನ್ನ ಕರುಣಿಲ್ಲವಿದಕೆ 1 s | 


ಮನಸಶು ಕಟ್ಟಲು ಜ್ಞಾನದ ದೈಢವಿಲ್ಲ | 

ಘನವೈರಾಗ್ಯ ಕಟ್ಟು ದೃಢವಿಲ್ಲ | 

ಮಿನುಗುವ ಭಕುತೆಂಬ ಎಳೆಹುಲ್ಲಿನಾಶಿಲ್ಲ | 
ನಿನ್ನವಶಮಾಡಿಕೊಳೋ ಪ್ರಸನ್ತೆಂಕಟೇಶಾ 1 & IF 


ಸಿ ರನಲೀ ಕಾಯಾ ಸಿ ರವಲಾ 
ಛಳ ಗಿ ಇ [ae] 
ರಾಗ-ಶ್ರೀ (ಭೈರವಿ) ತಾಳ- ಆದಿ (ಕೀನ್‌ ತಾಲ) 


ಸಿ ರವಲೀ ಕಾಯಾ ಸಿ ರನಲಾ | ಹೀ. | 
ಛು Re % ೧೧ 
ಗರುಹಿದ್ದೂ ಹರಿಪಾದ ಮರೆನರೇ ಪ್ರಾಣಿ | ಪ 


ಪ್ರಸನ್ನವೆಂಕಟಿದಾಸರ ಹಾಡುಗಳ: 


ಅಟ್ಟಿಡಿಗೆ ಎರವು ಉಟ್ಟುಡಿಗೆ ಎರವು | 
ಇಟ್ಟರೆ ಸಂತತಿ ಓರಿಯರವು || 

ಕಟ್ಟೊಡೆದು ಬೆಮರಿಡಿಸಿ ಜವನವರೊಯ್ಯೆ | 
ಇಟ್ಟಿರುವ ಧಾನ್ಯ ಧನವೆಲ್ಯೋ ಪ್ರಾಣಿ 


ಕೃಸಣತೆಯೊಳಗಿನ ನಿಪುಣತೆ ಬಾರದು | 
ಸ್ವಪನ ಸುಖಭೋಗಕೆ ಬಾರದು || 
ವಿಪಿನದಹನ ಮೃಗದಂತಾಪ್ತರು ಬರೆರು | 
ನೈಸನಾರಾಧನೆ ಫಲವು ಸ್ಥಿರವೆಲೊ ಪ್ರಾಣಿ 
ಹರಿ ಕೊಟ್ಟಾಗಲೇ ಧರ್ಮ ದೊರಕೆಸಬೇಕು | 
ಸರಕಿದ್ದು ತಿರುಕಬುದ್ದಿಯನು ಬಿಡು | 
ಅರಿವುಳ್ಳ ವರ ಕೂಡಿ ಕೋಟಿ ಜತನಮಾಡು | 
ಮರುಗಲಿಬೇಡ ಮುತ್ತಿಗೆ ಬಂತು ಪ್ರಾಣಿ 


ಹವಳ ಮುತ್ತಿನಂಥ ಅವಳಿಮಕ್ಕಳ ನಂಬಿ | 
ಕುವಲೇಶನ ಪ್ರಿಯ ಕುಲೇಶನ ಪುರದೆ | 
ಲವಲವಿಕೆಯ ನಿರಯವಾರ್ಕಿ ಜರಿವಾಗ ತ- | 
ನ್ನವಳೆ ತನಗೆ ಓಕರಿಸುವಳೋ ಪ್ರಾಣಿ 


ಫಣಿತಲ್ಪಗೊಪ್ಪಿಸಿ ಹಣತೃಣ ಮಾಡದ | 
ಹೆಣ ತನ್ನ ತಾನೆ ಹೊಗಳಿಕೊಂಡರೆ | 


ಎನಿತು ಕಾಲಕೆ ಮೆಚ್ಚ ಸಪ್ರಸನ್ವೆಂಕಟಿಸತಿ 
ಘನತಪ್ಪಕಾಯ ತನ್ನವರನು ಪ್ರಾಣಿ 


1. 


lal 


|೪| 


|೫| 


ಲೋಕನೀತಿ iW 
ಶ್ರೀನಿಷ್ಟು ಸ್ಮರಣೆಯಿಂಂ ಸಾಧುಸಂಸರ್ಗ 

ರಾಗ ಭೈರವಿ (ಭೂಪ) ತಾಳ-ಅಟ (ದೀಪಚಂದಿ) 
ಶ್ರೀನಿಷ್ಣು ಸ್ಮರಣೆಯಿಂ ಸಾಧುಸಂಸಗ 
ಶ್ರೀವಿಷ್ಣು ಸ್ಮ ರಣೆಯೆಂಬುಜಿ ಸ 


ಶ್ರೀವಿಷ್ಣು ಸ್ಮರಣೇಲಿ ಸದ್ಭುದ್ದಿ ದೀರ್ಫ 
ತ್ರೀವಿಷ್ಣು ತ್ಕ ರಣೆಗೆಚ್ಚರ ಬುಥವರ್ಗ | ಪ 


ಶೀತಲವಾಯ್ತು ಹಲಾಹಲ ಹರಗೆ 

ಮಾತೆ ದೌಪದಿಲಜ್ಜೆ ಕಾಯಿತು ಮರುಗೆ 

ಪಾತಕಿಯ 2 2. ಪಾಪವು ಕರಗೆ 

ಪೂತರಾಗ್ವರು ಸುಜನರು ಒಳಹೊರಗೆ | ೧1 


ಸಿರಿಯರ್ಥ ಮಾಡಲಚ್ಚರವಾದ ಸ್ಮರಣೆ 
ಪರಸೋದ್ವಾಪರಿಯೆಂಬುವಾ ಗುಹ್ಯ ಸ್ಮ ರಣೆ 

ವಿರಿಂಚಿಗೆ ತೃಪ್ತಿಯಾಗದ ನಾಮಸ್ಮರಣೆ 

ಉರಗೇಶನ "ಜೆ ಗೆ ನಿಲುಕದ ಸ್ಮರಣೆ | ೨ || 


ತ್ಯಾಗಭೋಗಯೋಗ ಛಿದ್ರ ಮುಚ್ಚುವದು 

A ಗಗನ ಸ್ಮ ರ ಪುಣ್ಯ ಹೆಚ್ಚು ನಿತು! 

ಕೂಗ್ಯಾಡಿ Rl ಚತ ಫಲವಿದು 

ಶೀಗಂಗಾಜನಕನ ತಂದು ತೋರುವದು | a | 


ಭೂಪ್ರದಕ್ಷಿಣೆ ತೀರ್ಥಯಾತ್ರೆಗೆ ಮಿಗಿಲು ಅ- 
ಸಂಪ್ರಜ್ಞಾತಸ್ಥರಿಗೆ ಹರಿಗೋಲು 

ಸುಪ್ರಾಪ್ತ ಹ, ರುಂಬಮೃತಕಣಗಳು 

ಶ್ರೀಪ್ರೂಣನಾಥನ ನಾಮಾನಳಿಗಳು | ೪॥ 


೫೪ ಪ್ರಸನ್ನವೆಂಕಟದಾಸರ ಹಾಡುಗ 
ಸ್ವಾದ್ರನ್ನದೊಟ್ಟಿಲು ಹರಿನಾಮ ಸ್ಮರಣೆ 
ಮಧ್ವಶಾಸ್ತ್ರಜ್ಞರ ವಚನಾಗ್ನಿಗೆ ಅರಣಿ 
ಅದ್ವೈ ತಮತಧ್ವಾಂತಕ್ಕುದಿತ ಸತ್ತರಣಿ ತ್ರೀ- 
ಮದ್ವಿಷ್ಟು ಪ್ರಸನ್ತೆಂಕಟನ ಸ್ಮರಣೆ | ೫ 

ಹೇಳಿದ ಯವಂಧರ್ಮ ತನ್ನಾಳಿಗೆ 

ರಾಗ-ಸಾರಂಗ (ಹಮೀರ) ತಾಳ- ಆದಿ (ತೀನ್‌ ತಾಲ: 
ಹೇಳಿದ ಯನುಧರ್ಮ ತನ್ನಾಳಿಗೆ | ಪ| 
ಹೇಳಿದ ಯಮ ತನ್ನೂಳಿಗದವರಿಗೆ | | 
ಖೂಳ ದುರಾತ್ಮರಾಗಿ | ಬಾಳುವರನು ತರ... |೧| 

` ಹರಿ ಸಂಕೀರ್ತನೆಯ ! ನರನಾರಿಯರು ಆ- || 
ದರದಲಿ ಮಾಡಿದೆ. | ವರೆ[ನಿಂದಿಪರ ತರ... | ೨ | 
ಹರಿದಾಸರಿಗುಣ | ಕರಿಯಜೆ ಜನ್ಮಾಂತ | 
ಒರಟು ಮಾತಿನ ಲುಬ್ಧ | ನರನಲ್ಲದೇ ತರ... 1 ೩॥ 
ಹರಿಕಥಾಮೃತ ಉಸ- | ಚರಕಾಗಿ ಕೇಳುವಾ || 
ಪರನಾರೇರಾಳುವ | ದುರುಳನ ಕಟ್ಟಿ ತರ.... | ೪ | 


'ಗುರುಹಿರಿಯರೊಳು ಪ್ರತ್ಯು- | ತ್ತರ ಕೊಡುವರ || 


ಮರುಳಾಗಿ ಮಮತೆಯಾ | ಸತಿವಶದನ ತರ.... | ೫ || 


ಅಂಬುಜಾಕ್ಷನ ಪೂಜೆ | ಜಂಭದಿ ಮಾಡುವ || 


` ರಂಭೆರೊಡನಾಟದ | ಡಂಭನ ಹಿಡಿತರ... |೬॥ 


ಒಳ್ಳೇದು ಹಳಿದು ತಾ | ಬಲ್ಲವನೆನುವನ || 
ಚಲ್ಪಪ್ರಸನ್ರೆಂಕಟ | ವಲ್ಲಭಗರಿ ತರ.... | ೭॥ 


ಲೋಕನೀತಿ ೫೫ 
ವೃಥಾ ಭವದಿ ಮೆರೆದೆ ನುನುಜಾ 
ರಾಗ- ಶಂಕರಾಭರಣ (ತೆಲಂಗ)  ತಾಳ-ಆದಿ (ತೀನ್‌ ತಾಲ) 


ವೃಥಾ ಭವದಿ ಮೆರೆದೆ ಮನುಜಾ | ವೃಥಾ ಭವದಿ ಮೆರೆದೆ 
ರಥಾಚರಣಧರನ ಸ್ಮೃತಿಯ ಜರಿದು ನೀ | ಪ || 


ಸತಿಸುತರೆಂಬುವರತಿಶಯ ಗೃಹಧನ- 

ಸತಿ ನಾನೆಂಬೊ ಮಮತೆ ಹಿಡಿದು 

ಚತುರ್ಮುಖನಯ್ಯನ ವ್ರತವ ತ್ಯಜಿಸಿ ಅನ್ಯ 

ಪತಿತ ಮಾರ್ಗವ ಹೊಂದಿ ಹತಭಾಗ್ಯನಾಗಿ |೧॥ 


ಅತಿಥಿಗಳಿಲ್ಲದೆ ಯತಿಪೂಜೆ ಗಯ್ಯದೆ 

ಪುತಮಲ ಭಾಂಡಭರಿತನಾಗಿ 

ರತಿಸತಿಪಿತನಂಭ್ರರತಿ ಲೇಶವಿಲ್ಲದೆ 

ಸತತ ಯಮಪುರದ ಪಥವನು ಪಿಡಿದು | ೨ || 


ಮಿತಮನರಹಿತ ದುರ್ಮತಸಂಡಿತನಾಗಿ 
ಪ್ರತಿಜೊಮ್ಮರಕ್ಕಸೋನ್ನತನೆನಿಸಿ 

ಅತಿಪ್ರಾಜ್ಞ ಶಾಸ್ತ್ರದೇವತ ಪ್ರಸನ್ವೆಂಕಟಿ- 

ಪತಿಯನ್ನೆ ಬಿಟ್ಟಿನ್ನಿತರ ದೈವ ನೆನೆದು 1೫] 


ಯಾತಕೆಲೆ ನುನನೆ ನೀ ಭೀತಿಗೊಳುವೆ 
ರಾಗ-ದೇನಗಾಂಧಾರಿ (ಬಾಗೇ( ಶ್ರೀ) ತಾಳ-ರುುಂಪೆ (ರುಪ್‌) 


ಯಾತಕೆಲೆ ಮನನೆ ನೀ ಭೀತಿಗೊಳುವೆ ಶ್ರೀ- 
ನಾಥ ಜಗತಾತ ಹೆತ್ತಾತನಿಕೆ ಅನವರತ | ಪ| 


೫೬೩ 


ಪ್ರಸನ್ನ ವೆಂಕಟಿದಾಸರ ಹಾಡುಗಳು: 


ಒಡಲೊಳಿರೆ ನವಮಾಸ ಪಡಿಯನಡಿಸಿದರಾರು 
ದೃಢಕುಚದಿ ಪಾಲ್ದುಂಬಿಕೊಡುವರಾರು 

ನಡೆನುಡಿಗಲಿಸಿ ಫಿದ್ರೆನಿಡಿಸಿ ಎಚ್ಚರಿಪರಾರು 
ಕಡೆಮೊದಲಿನೊಡೆಯನಿರಲಡಿಗಡಿಗೆ ಬರಿಡೆ... |೧॥ 


ಅಪ್ರಸಿದ್ಧಾತ್ಮನಿಗೆ ವಿಪ್ರಕುಲವಿತ್ತರಾರ್‌ 
ಶ್ರೀಪ್ರಜ್ಞಮತದಿ ನೆಲೆಸಿನ್ಸರಾರು 

ಅಸ್ರಮುದ್ದೆರಿಗೆ ಮತಿಕ್ರಿಪ್ರ ಬೋಧಿಸನು ಮು- 
ಖ್ಯಪ್ರಾಣವರದ ಸಪ್ರಧಾನನಿಕೆ ನಿರುತ... |೨| 
ಧರೆಗೆ ಮಳೆಗರೆದು ಸಸಿಗಳನು ಬೆಳಸಿದರಾರು 

ಗಿರಿವಿಪಿನ ಖಗಮೃಗವ ಹೊರುವರಾರು 

ಸರಮ ಕಾರುಣಿಕ ನಮ್ಮ ಪ್ರಸನ್ತೆಂಕಟಿನೆ ಬಗ 
ದರಸೆಂದು ಶ್ರುತಿಸ್ಮೈತಿಯೊಳಿಹುದರಿದು ಮಕೆದು...॥ ೩॥ 


ಈ ದೇಹ ಮನನೆ ಘಾಳಿದೀಸಾ 


ರಾಗ-ಕಲ್ಮಾಣಿ (ಭೀಮಪಲಾಸ) ತಾಳ-ತ್ರಿವಿಡಿ (ತೀನ್‌ ತಾಲ) 


ಈ ದೇಹ ಮನವೆ ಫಾಳಿದೀಪೌ | ಪ 
ನಳ ಪುರೂರವ ಹರಿಶ್ಚಂದ್ರ ಪುಣ್ಯಶ್ಲೋಕರು | 
ಇಳೆಯೊಳಿಲ್ಲಾದರಯ್ಯಾ | ೧ || 
ಹಂಬಲಾಗಡಲೊಳು ಮುಳುಗಲಿನ್ನಾವ ಸುಖಾ | 
ಅಂಬುಜಾಕ್ಷಗೆ ಸಲ್ಲಲೀ ಲೆಖ್ಫಾ | ೨ || 


ಧರ್ನುವ ಹಳಿದು ಸತ್ಕರ್ಮವ ಜರಿದರೆ | 
ನಮ್ಮ ಪ್ರಸನ್ವೆಂಕಟಿ ದೂರಾ || ೩ || 


€—ಲೋಕನೀತಿ ೫೭ 
ಹೀಗಿದ ಕೆ ಲೇಸು ಜೂ ನಿಗೆ 
a ಇ 
ರಾಗ-ಸುರಟ (ಕಾಫಿ) ತಾಳ-ಏಕ (ಧುಮಾಳಿ) 


ಹೀಗಿದ್ದರೆ ಲೇಸು | ಜ್ಞಾನಿಗೆ | 


ಹೀಗಿದ್ದರೆ ಲೇಸು | ಸ || 
ಸತಿ ಇದ್ದರೆ ಸಮಹಿತದವಳಾಗಿ | 

ಸುತನಿದ್ದರೆ ನಿಜಮತದವನಾಗಿ |೧| 
ಧನವಿದ್ದರೆ ಸಜ್ಜ ನಕೆ ವಿಭಾಗ | | 
ಮನೆ ಇದ್ದರೆ ಮಧ್ಯಾಕ್ನಕನ್ನತ್ಕಾಗ | ೨1 
ಭಕುತಿ ಇದ್ದರೆ ಡಂಭಕವನಳಿದು ವಿ- | 

ರಕುತಿ ಇದ್ದರೆ ಭವದಾಶೆಯ ಕಳೆದು || ೩ || 
ಮತಿ ಇದ್ದರೆ ಶುಭಮತಿಯವನಾಗಿ | 

ಧೃತಿ ಇದ್ದರೆ ದುಷ್ಕ ತಿಗಳ ನೀಗಿ | ೪ | 


ಪ್ರಸನ್ವೆಂಕಟೇಶನ ಪ್ರಸಾದವನುಣುತ | 
ವಿಷಮ ಜನನ ಮೃತಿ ಘಸಣೆ ತಪ್ಪಿಸುತ || ೫ || 


೫ 
ಸುಳಾದಿ-ಉಗಾಭೋಗ 


ಸುಳಾದಿ 


ಉಪದೇಶ ಸುಳಾದಿ 
ಮಟ್ಟಿ ತಾಳ 


ಮರೆಯೆ ಹರಿಗೆ ಅಭಿಮುಖರ ಭಾಗ್ಯವೇ ಭಾಗ್ಯ | 
ಹರಿಗೆ ವಿಮುಖರ ಭಾಗ್ಯ ದುರ್ಭಾಗ್ಯ | 
ಹರಿಪ್ರಿಯ ಜನರ ವೃತ್ತಿ ನಿವೃತ್ತಿ | 
ಹರಿಪರವಲ್ಲದ ಯಜ್ಞ ಅವಜಾ || 
3 ೧7 ೧ 

ಹರಿಮುಖ್ಯನೆಂಬೊ ನಿಗಮಾ ಸುಗಮಾ | 
ಹರಿಯಾದರಿಸದ ಆಗಮಾ ದುರಾಗಮಾ || 

ಸಿರಿ ಪ್ರಸನ್ವೆಂಕಟಿಕೃ ಷ್ಠ ಜೀವರಿಗೆ | 
ಸರಿಯೆಂದವನು ಇಹ ಸರಕೆ ಬಾಹಿರನು || ೬. 


ತ್ರಿಪುಟಿತಾಳ 


ಹರಿಯಂಪ್ರಿಮೂಲದಾಸತ್ವವ ಹೊಂದಿ | 

ಪರಮ ಮಂಗಳ ನಾಮಸ್ಮರಣೆಯನ್ನು ಬಿಡದೆ | 

ಇರಲೆನ್ನ ಮನವು ಇರಲೆನ್ನ ತನುವು | 

ನಿರುಪಾಧಿಕ ಪ್ರಿಯ ನಿರ್ಮಲ ಶ್ರುತಿಗೇಯ | 

ನಿರುತ ಪ್ರಸನ್ವೆಂಕಟಿ ಸೇವೆಯಲಿರಲಿ | ll s || 


ಸುಳಾದಿ- ಉಗಾಜೋಗ ೬೧ 


ಮೂಲರಾಮದೇವರ ಮಹಿಮೆಯ ಸುಳಾದಿ 


ಧ್ರುವತಾಳ 
ರಾಮ ರಘುಕುಲ ಸಾರ್ವಭೌಮ ಪೂರಣಕಾಮಾ 
ಜೀಮೂತಾ ಶ್ರೀಮೂಲರಾಮಾ | 
ಕೋಮಲ ಶರೀರ | ಸೀತಾಮುಖಾಂಬುಜಭ್ರಮರ | 
ಪ್ರೇಮಸಾಗರ ಭಕ್ತಜನಮನೋಹರಾ | 
ಸಾಮಜಾರಾತಿಕರ | ಸಾಮಗಾನಾದರ ನಿಸ್ಸೀಮ 

ಗುಣಗಂಭೀರಾ ಏಕವೀರಾ | 

ಸ್ವಾಮಿ ಮಠದರಸಾ | ಮುನಿಸ್ತೋಮ ಮಾನಸಹಂಸ್ಟಾ 
ನೀ ಮನ್ನಿಸು ಪ್ರಸನ್ನೆಂಕಟಾದ್ರೀಶಾ ರಘುರಾಮಾ | ೩ 


ತ್ರಿಪುಟತಾಳ 


ನಿರುತ ವೈಕುಂಠ ಮಂದಿರವಿದ್ದು ಪರ್ಣಕು- | 
ಟೀರವಾಶ್ರ ಸುವಾ ಘನತೆ ಎತ್ತ ॥ 

ವರಪೀತಾಂಬರದಾ ಮೋಹವಾ ಬಿಟ್ಟು ವಲ್ಕಲಾ | 

ಧರಿಸಿ ಕಾನನದಿ ಸಂಚರಿಪೋದೆತ್ತ || 

ನರಲೀಲೆಗಿದು ಶ್ಲಾಘ್ಯವೆಂದು ತೋರಿದೆ ಜಗ- | 

ಥೊರಿಯೆ ಸಪ್ರಸನ್ವೆಂಕಟಾದ್ರಿ ರಘುರಾಮಾ || ೪ | 


ಹರಿಯೆ ಮೇಲಿನ ಸುಳಾದಿ 
ತ್ರಿಪುಟಿತಾಳ 
ಪ್ರಕೃತಿಯಿಂ ಬದ್ಧ ನಾ| ಪ್ರಕೃತಿಯಾಳುವೆ ನೀನು | 
ಪುರುಷಾಧೀನ ನಾನು | ಪುರುಷರ ಪ್ರಭು ನೀನು | 


ಸಕಲ ಸ್ವಾತಂತ್ರ ಸ- | ದೃಕುತರಾಧೀನನೇ | 
ನಿಖಿಳ ಸಂದೇಹಧ್ವಾಂತೂಧಿಕ ಪ್ರಸನ್ವೆಂಕಟೀಶ || ೫ || 


೩.೨ 


ಪ್ರಸನ್ನ ನೆಂಕಟದಾಸರ ಹಾಡುಗಳು 


ಶ್ರೀನಾಥ ನಿನ್ನ ಮರೆದೆನಾಗಿ ಎಂಭ- | 

ತ್ತುನಾಲ್ಕುಲಕ್ಷ ಗರ್ಭದ ದುರ್ಗದಿ ಸಿಲುಕಿ | 
ಯೋನಿಯಂತ್ರದಿ ಕೆಟ್ಟು ನೊಂದೆ | 

ಹೀನವಿಷಯಭೋಗ ಸಾಕೆನಲೊಲ್ಲದೆ | 

ಆನಾರಿ ಸಾರೆ ಮನ ಮಾರಬಾದೆಗೆ 

ದೀನನಾಥ ಪ್ರಸನ್ನವೆಂಕಟಿಕೃಷ್ಣ |೬| 


ಹೆಣಗಿದರಾಗದು ಒಣ ತರ್ಕದಲಿ 


ರಾಗ-ಯಮನ ತಾಳ- ಆದಿ (ತೀನ್‌ ತಾಲ) 


ಹೆಣಗಿದರಾಗದು ಒಣತರ್ಕದಲಿ | 
ದಣಿದರೆ ಕೂಡದು ಭಕುತಿ | 
ವನಜಾಕ್ಷನ ಕೃಪೆ ಮನಸಾ ಕ್ಷ್ಯಾದರೆ | 
ತನ್ನಿಂತಾನಾಗುವದು ಮುಕುತಿ | ಪ 


ಸೂ ಕುಮ ತತ್ವದಿ ಅದಕ್ಷನು | ದೀಕ್ಷಿತನಾದರೇನು | 

ಅಕ್ಷರ ಬರದಿಹ ಕುಕ್ಟಿಯು ವೃಥ ಗುರು. | 

ಶಿಕ್ಷಿಲ್ಲದ ಜನುಮೇನು | ಭಿಕ್ಷುಕ ಧಾನ್ಯಾದ ಲಕ್ಷಿಯಲಿ ಪದು- | 
ಮಾಕ್ಷನ ಹೊಗಳಿದರೇನು| ಕು ಸಿಯ ಲಾಭವು ಅಕ್ಷಯ ತೋಷದ| 
ಮೋಕ್ಷೊಪಾಯವಿದೇನು ಬರಿದೆ | ೧ | 


ದ್ರವ್ಯಾದಿ ವ್ರಯ ಹವ್ಯಾದಿ ಕ್ರಮ | 
ಅವ್ಯಯ ಜೀವ ಸ್ವಭಾವಾಖ್ಯಾ | 


ಕಾವ್ಯರಚನೆ ಶಬ್ದ ವ್ಯಾಕರಣದ | ಹೆವ್ಯಾಸವು ಇಹಸೌಖ್ಯ | 


ಸುಳಾದ.ಉಗಾಭೋಗ ಓತ್ಲ 


ಅವ್ಯಾಕೃತನಾಮಾ ವ್ಯವಹರಿಲ್ಲದ್ಯ | ನವ್ಯಕಥಾ ಜನಸಖ್ಯಾ | 
ದಿವ್ಯ ಮೂರುತಿ ವೇದವ್ಯಾಸಜ ಭವ- | 
ಸೇವ್ಯನ ನಿಸ್ಮೆಯೆ ಮುಖ್ಯ || ೨ || 


ಕಡು ಆದರದೊಳು | ಕಡಲೊಡೆಯನ ಪದ- | 

ವಿಡಿಯದವನ ಶ್ರುತಿಶಾಸ್ತ್ರ | 

ನಡುಹೊಳೆ ದಾಟುತ ತಡೆಯಲಿ ನಾವೆಯು | 
ಬುಡುಮೇಲಾದಂತೆ ವ್ಯರ್ಥ | 

ದೃಢ ಪ್ರಸನ್ವೆಂಕಟ ಒಡೆಯನಾಚ್ಛಿನ್ನ ದಯ | 

ಪಡೆದನು ಗುರುಸಖ ತೀರ್ಥಾ | ನುಡಿಗಳ ಮಾಲೆಯ | 
ತುಡುಗರಾ ತಮಸಕೆ ಬಡಿದಟ್ಟುವನು ಸಮರ್ಥಾ | ೩ | 


ಜಯೆ ಭೋ ಜಯ ಭೋ ಜಯೆ ನೆಂಕಟೀಶ ಪ್ರಭೋ 


ರಾಗ-ಶಂಕರಾಭರಣ (ಭೈರವಿ) | ತಾಳೆ-ರುಂಪಾ (ದೀಪಚಂದಿ) 


ಜಯ ಭೋ ಜಯ ಭೋ ಜಯ ವೆಂಕಟೇಶ ಪ್ರಭೋ | 
ಜಯಕರ್ತಾ ಭಯಹರ್ತಾಭಯದಾಯಕ ಮೂರ್ತೇ || ಸ| 


ಫಣಿಗಿರಿವರ ಫಣಮಂದಿರ ಪ್ರಣತ ಮನೋಹರ | 

ಘನ ಸದ್ಗುಣಗಣಪೂರ್ಣ ಘನಶಾಮಲವರ್ಣ | 
ಮನಮಾನಸ ಮುನಿತಾಪಸ ಮನೋಮಾನಸಹಂಸ 
ದನುಸುತಹರ ಧನುಸಂಹರ ದಿನಮಣೀಶ ರುಚಿರ 1೧ 


`ವನಜಾ ಕ್ಲಾವಫೀಜಾಂತಕ ವನಜಾಸನ ಜನಕ | 
ಕನಕಾಕ್ಷಹ ಕನಕಾಲಯ ಕನಕಸ್ತ್ರೀ ಪ್ರೀಯಾ || 
ವನಭ್ರಮಣಾವನಿರಮಣಾ ವಿನತಾತ್ಮಜ ಗಮನಾ | 
ಅನಿಮಿತ್ತಜ ಅನಸೂಯಜ ಅನಿಮಿಷ ಇಂದ್ರನುಜಾ ॥ ೨| 


೬೪ 


ರಾಗ- ಬಹರಿ 


ಪ್ರಸನ್ನವೆಂಕಟಿದಾಸರ ಹಾಡುಗಳು 


ಅರಿದರಧರ ಅರಿಪರಿಹರ ಅರುಣಾಂಬರಧರ | 
ಚಿರಮಣಿ ರುಚಿರಾಭರಣನು ಚರಸುರತರು ವೀರ | 


ಸುರಪರಮಾಸ್ತ ನೇ ಸಾಸಿರ ಕ್ರೀಡಾಶ್ಚರ್ಯಾಗಾರಾ | 


ಕಲಿ ಕುಲುಷರ ಕರುಣಾಕರ ಸ್ರಸನ್ವೆಂಕಟೇಶ್ವರ ॥೩॥ 


ಉಗಾಭೋಗ 
ನಿನ್ನ ಮಹಿಮೆಯಂನಾರು ಬಲ್ಲರು 
ತಾಳ- ಬಿಲಂದಿ 


ನಿನ್ನ ಮಹಿಮೆಯನಾರು ಬಲ್ಲರು | 
ಚಿನ್ಮಯಾತ್ಮಕನಂತರೂಪನೆ | 

ಮುನ್ನೆ ಕಮಲಜ ನಿನ್ನ ನಾಭಿಯೊಳುನ್ನ ತೋನ್ನತದಿ ! 

ಘನ್ನ ತಸನಂಗೈದು ಕಾಣನು | 

ಇನ್ನು ಸ್ಮೃತಿ ಅರಸಿ ಅರಿಯವು | 

ಸನ್ನಗೇಂದ್ರನು ಪೊಗಳಲರಿಯ ಪ್ರಸನ್ರೆಂಕಟನೆ | ೧ | 


ಹರಿಯೇ ತ್ರಿದಶರ ಥೊಕೆಯೆ ಭಕುತರ | 

ಸಿರಿಯೇ ದಿತಿಜಾರರಿಯ್ದೆ ನವರತ | 

ಮರೆಯದಿಹ ಅಜಹರೆಯತೀಶ್ವರರರಿಯೆರಿನ್ನುಳಿದ | 

ಇರವು ಮನುಜ ನಾ ಕರಿಯಾಲಾಪಿಸೆ | 

ಪೊರಿಯೊ ಬಿಡಜಿ ಪ್ರಸನ್ನವೆಂಕಟಿ | 

ಗಿರಿಯರಸೆ ಜಗಥೊರೆಯೆ ಸುರವರವರಿಯ ಮಾಸಹನೇ ॥ ೨॥ 


ನಾಗರಿಪುಗಮ ನಾಗಛ್ಛತ ಶುಭ | 
ನಾಗನ ಕ್ಷಫನಾಗಮ ನಿಗಮ | 
ನಾಗಸತಿವದನೈಕಸ್ತುತ ಸುಗುಣ ಗುಣಾರ್ಣವನೆ | 


೯__-ಸುಳಾದಿ-ಉಗಾಬೋಗ ೬೫ 


ನಾಗಹರಸಖ ನಾಗಗನ ಮುಣಿ | 
ನಾಗಗ್ರಸಿತಭಾ ನಾಗದ್ದಿಟಿ ಮುಖ | 
ನಾಗಥರಸುತನಾಗಮದಹ ಪ್ರಸನ್ವೆಂಕಟೇಶಾ | ೨ || 


ನಿನ್ನಹೆಂಬಲ 


ಸಲೆ ಸಲ್ಲಾ ನವ ಸಭೆ ಸಲ್ಲಾ | 

ಬಲಿಮದಹೈತ ನಿನ್ನೊಲುಮಿಯರೋಳ್ಳಳ ಸಲೆ ಸಲ್ಲಾ | 
ಹೊಂಬಾಳೆಂದೊಡಲಿಂಬುಗೊಡಲು ಬಲು | 
ಸಂಭ್ರಮವಕ್ಕುದೆ ಲಕುಮೀಶಾ | 

ನಂಬಿಗೆ ಇಲ್ಲದಗಿಂಬಿಲ್ಲೆಂದಿಗೆ | 

ಡಂಬರ ವ್ರತ ವೃಥ ಲಕುನೀಶಾ || 
ಕುಂಭಿಣಿಗುಬ್ಬಸನೆಂಬರು ಹರಿಪಾ- | 

ದಾಂಬುಜ ವಿಮುಖಗೆ ಲಕುಮೀಶಾ || 

ಶಂಭುಪ್ರಸನ್ವೆಂಕ ಬಾಂಬುಧಿಶಾಯಿ ನಿ- | 
ನ್ಹೆಂಬಲವಿಲ್ಲದ ಕುನರನ.... soll) 


ನವಭಕ್ತ 
ಹರಿಯ ಒಂಭತ್ತು ಭಕುತಿ ಬಲ್ಲ ಧೀರಾ | 
ಮರಳಿ ಸಂಸ್ಕೃತಿಯಲಿ ಹುಟ್ಟಿ ಬಾರ | 
ದುರಿತ ದುಷ್ಕೃತಿಗಳ ಕಂಡು ಸೇರ | 
ಹರಿಯರೊಳ್ಳಿರಿನುಡಿ ಜಿಹೈೆಗೆ ತಾರ | 
ಪ್ರಸನ್ವೆಂಕಟಗಿರಿಯ ಉದಾರನ | 
ಚರಣಾಬ್ದನಿಷ್ಟಿ ಅಂಗಡಿ ಇಟ್ಟು ತೋರ | ೨ || 


kk 


ಪ್ರಸೆನ್ನವೆಂಕಟಿದಾಸರ i 


ಹೆರಿಕಥಾ sel ಮನನಿಟ್ಟ ಪ್ರೌಢ | 

ಅರವತ್ತು ಘಳಿಗೆಯ ವೃರ್ಥ ಕೋಗಗೊಡ | 

ಸರಮ ಪದವಿಗೆ ಯ್‌ ಗಡ | 

ನರಕದ ಬಟ್ಟೆಯ ದೂರದಲ್ಯೂ ನೋಡ | 

ಪ್ರಸನ್ನ ವೆಂಕಟಿಸತಿಯಂಭ್ರ ಗಾಢ | 

ತರದಲಪ್ಪುತ ಮೈಯಮರೆದು ಮಾತಾಡ || ೩ || 


ಹರಿನಾನು ಕೀರ್ತನೆಯ ಭಕುತಿ ತುಂಬಿ ಪೇಳ್ತ | 
ಸರಸ ಭಾವದಲೆ ಕಣ್ಣೊರತಿಯನು ತಾಳ್ವ | 


| ಹರುಷಾಮೃತಾಬ್ಬಿಯಲಿ ಮುಳುಗಿ ಮುಳುಗಿ ಏಳ | 


ದುರಿತಗಜದ ಮಂಡಿಯನು ಹೊಜೆದು ಸೀಳ್ತ | 


ಹರಿಯಂತೆ ಕೂಗಿ ಸಜ್ಜ ನರೊಳಗೆ ಬಾಳ್ವೆ | 
ಪ್ರಸನ್ನನೆಂಕಟ ಭಟಗೆ ಮನ ಒಲಿವ 91 


ಹರಿಸ್ಮರಣೆಗೆ ವಿಸ್ಮೃತಿಯನವ ಜರಿದ | 
ಚಿರಕಾಲದಘವನೊಮ್ಮಿಂದೊಮ್ಮಿಲೆ ತರಿದ | 


ಪರಮ ಭಾಗವತರ ಸಮ್ಮೇಳನವ ಬೆರೆದ | 


ನೆರೆ ಹಿತಕರಿಗೆಲ್ಲ ಮುಕುತೀಗೆ ಕರೆದ | 


ವರಬಿಂಬ ಕಾಂಬುವ ಕಂಗಳ ತೆರದ | 

ಪ್ರಸನ್ನ ವೆಂಕಟೇಶನ ಹೊಂದಿ ಮೆರೆದ | ೫ || 
ಹರಿಸಾದ ಸೇವನ ಧ್ಯಾನ ಬಲ್ಲಿದನ್ನ | 

ವರಪುಟನಿಟ್ಟಿ ಚಿನ್ನದಿ ಮೊಗಬಣ್ಣ | 

ದುರಿಚ್ಛೆ ಯುಂದ ನನನ ಎತ್ತ ಕಣ್ಣ | 
ಹರಿಗುರುಗಳಲ್ಲದೆ ಶರಣೆನ್ನ | 


ಪ್ರಸನ್ನ ವೆಂಕಟಿಸತಿಯ ಮ | 
ಚರಣಾಬ್ದ ರಸಂ. ಈಂಟ ಮೊಲೆವಾಲನುಣ್ಣ [| ೬ || 


ಸುಳಾದಿ: ಉಗಾಭೋಗ ೬೫ 
ಹರಿಯಾರ್ಜನೆಯೆ ಭಕುತಿಯ ಪ್ರವೀಣ | 
ತರತರದಿ ಬರುವೆಡರನು ಒಮ್ಮೆ ಕಾಣ | 
ಹರಿಗೆ ದೇಹೇಂದ್ರಿಯನರ್ಪಿಸಿ ಪ್ರಾಣ | 
ಹರಿಪುರದಲ್ಲಿ ಮಾಡಿದನು ತನ್ನ ತಾಣ | 
ಪ್ರಸನ್ನ ವೆಂಕಟಸತಿಯ ಪೂಜಾ ತ್ರಾಣ. | 
ವರಿತವ ಕಾಯದೊಳಿದ್ದು ನಿರ್ಗುಣ || ೭ || 


' ಹರಿಭಕ್ತಿಲೃಷ್ಟಾಂಗೆ ಪುಟನಿಟ್ಟು ನಿಚ್ಚ | 
ಉರು ಪಾಪಾಟವಿಗೆ ಘಮ್ಮನೆ ಇಟ್ಟಿ ಕಿಚ್ಚಾ | 
ಸುರಲೋಕ ಮುಂತಾದ ಸಿರಿಗೆ ಅವ ಮೆಚ್ಚ | 
ನರರ ಸಂಪದವೆಲ್ಲಾ ಸ್ಥಿ ರವೆಂದು ನೆಚ್ಚಾ | 
ಪ್ರಸನ್ನವೆಂಕಟಿನ ನಂಬಿದ ಹುಚ್ಚಾ | 
ನಿರೆಯದಾರಿಗೆ ಎಂದೂ ಬೆದರನು ಬೆಚ್ಚಾ | ಆ || 


ಹರಿಯಂದಾಸರ ದಾಸ ದಾಸತ್ವ ಸಡೆದಾ | 

ಹರಿ ನಂಬದವನೆದೆಮೆಟ್ಟಿ ತಾ ನಡೆದಾ | 

ಹರಿಯ ಬಂಟರ ಬಾಕುಳಿಯ ವೃತ್ತಿ ಹಿಡಿದಾ | 
ಪ್ರಸನ್ನೆವೆಂಕಟಿರಮಣನ ಎಡದಾ- | 

ಚರಣ ನಿರ್ಜರ ತರುಭಾಯವವಿಡಿದಾ | | 


ಹೆರಿಯೆಲ್ಲಿ ಭಕಂತಿಂಯೆಂ ಗೆಳೆತನನಿಬ್ದಾ | 

ತರುಣಿ ಸ್ಪಪ್ರಜ ಸಂಪದಗಳ ಸ್ನೇಹಬಿಟ್ಟಾ | 
ಕರ್ಮತ್ರಯಂಗಳೆಲ್ಲವ ಬಂದಕಿಟ್ಟಾ | 

ತಿರುಗಿ ಬರುವ ಊರ ಬಟ್ಟೆಯ ಬಿಟ್ಟಾ | 
ಪ್ರಸನ್ನವೆಂಕಟಿನಲಿ ಚಿತ್ತ ವಿಟ್ಟಾ | 

ನರಸಿಂಹನೊಲಿಸಿ ಲಿಂಗಾಂಗವ ಸುಟ್ಟಾ | ೧೦ || 


೬೮೪ 


ಪ್ರಸನ್ನವೆಂಕಟದಾಸರ ಹಾಡುಗಳ. 


ಹರಿಗೆ ತನ್ನಾತ್ಮ ನೀನೇದನದಿಂದಾ | 

ಉರಿ ಜಲ ಮಣ್ಣು ಬಯಲು ಗಾಳಿ ಹೊಂದಾ- | 
ಸ್ವರೂಪನೆ ಹರಿಯಂಥ್ರಿಗರ್ನಿಸಿ ನಿಂದಾ | 
ಹರುಷವನುಂಬ ಉನ್ನಾಹದಿಂದಾ | 


' ಪ್ರಸನ್ನವೆಂಕಟಪತಿ ಭಕ್ತಿಯಿಂದಾ | 


ಸುರ ಖುಷಿ ನರರಿಗೆಲ್ಲಾ ನಿಜಾನಂದಾ | ೧೧॥ 


.ಹೆರಿಕಥಾಶ್ರವಣ. ಹರಿನಾಮ ಸಂಕೀರ್ತನೆ | 
| ಹರಿಸ್ಮರಣೆ ಹರಿಪಾದ ಸರ್ವದಾ ಸೇವನೆ | 


ಹರಿಪೂಜೆ ತನುಮನದಾಸ್ಯ ಸಖತ್ವ | 

ಹರಿಗಾತ್ಮಾರ್ಪಣೆ ಮುಕುತಿಯ ಪಥತ್ವ | 

ಪ್ರಸನ್ನವೆಂಕಟ ಪರಬೊಮ್ಮ ಸಿದ್ದ | 

ಗುರುಮತ ಶ್ರುತಿ ಸ್ಮೃತಿಯೊಳಿದೇ ಸುಪ್ರಸಿದ್ಧ | ೧೨॥ 


ಜಾಣೆ ಗೋಹೇರೊಂದುಗೊಡಿ 
( ವನೇಣುಗೀತಾ ) 


ರಾಗ-ದೇಶಿ (ಭೈರವಿ) ಅಟಿತಾಳ (ದಾದರಾ) 


ಜಾಣೆ ಗೋನೆರೊಂದುಗೂಡಿ 
ಮೇಣುಗೋಪತಿಯ ದಿವ್ಯ 
ವೇಣುಗೀತೆಯ ಹೇಳಿದರೆ | ಗಾನರಸದಲಿ | ಪ | 


ಜ್ಞಾನಚರ್ಯನಂದನ್ನ | ರಾಣಿ ಕೇಳಿದಳೆಂದು ವ್ಯಾಸ. | 
ಸೂನು ಪೇಳ್ದ ಭೂಪತಿಗ್ನೆ| ಆನಂದದಲಿ | ಅ.ಪ | 


ನಂದನೋದ್ಯಾನಕಧಿಕಾ- | ನಂದವಿದ ವನಗಳಲ್ಲಿ | 
ಬಂದು ಕೃಷ್ಣ ಚರಿಸುವ ಗೋ: | ವೃಂದದಿ ನಿತ್ಯ | 
ಜ್‌ ಕ್‌ ಪ್ರಿಯನ ನೋಡಿ | ಕಂದರ್ನನ ಸಂಯಕಕ್ಕೆ | ' 
ನೊಂದು ವೇಣುವೆ ಚಿತ್ರ ದ | ಚೆಂದ ಹೊಗಳುತ; | | 


ವಾಮಬಾಹ್ಚಿಲಿಟ್ಟು ಗೋಣು | ವಾಮಕಪೋಲವು ಭ್ರೂ- | 
ಭ್ರಮಣ ತ ಾರ್ಪಿತ | ಹೇಮ ವೇಣುವ || 
ಕೋಮಲಾಂಗುಲಿಲಿರಾಗ. | ನೇಮಿಸೆ ಮಂಜುಳಸ್ವನಾ | 
ಕಾಮಿನೇರು ಕೇಳುತಲಿ | ಕಾಮಬಾಣದಿ | ೨ ||: 


ವ್ಯಾಮೋಹಿಪಂತೆ ಮಾಡಿದ | ಶ್ರೀಮುಕುಂದಾಂಬರದಲಿಹ | 
ವೈಮಾನಿಕ ಸಿದ್ದ ಪತ್ನೇರ್‌ | ಭ್ರಾಮೆಗೊಂಡರು || 

ಕಾಮಬಾಣ ನಟ್ಟು ಲಜ್ಜೆ- | ಯಾ ಮೆರೆದು ಜಗುಳಿಬಿದ್ದ | 
ಹೇಮಾಂಬರಾಚರಣಗಳ | ನೇಮಗಾಣರು | ೩ || 


ವಿಶೇಷ ಫೃ ತಿಗಳು ೬೦ 


. .ಸೇಳಿರಿ ಸ್ತ್ರೀಜನರುಗಳಿರಾ |:ಮಾಲೆ ಮಿಂಚಿನ ಚಲುವ | 
ನೀಲನೀರದಶಾಮಲನ | ಲೀಲೆ ನೇಣವಿನ || 
'ಮೇಲುನಾದ ಕೇಳಿ ಮಾತ್ರ | ಬಾಲೇರಿಗೆ ಮೋ ಕ್ರಾನಂದ | 
ಕಾಲಕಾಲ ಕುಣಿಸುವ | ಗೋಪಾಲನಂದನ | © 1 


ಆವ ವಿಚಿತ್ರ ರಾಗವೋ | ಆವ ಮೋಹನ ಕರವೋ | 
ದೇವಗಾಯಕೀಯರೆಲ್ಲಾ | ಕೋವಿದ ರಾಣಿ | 

ಗೋವು ಮೃಗಾಳಿಗಳೆಲ್ಲ | ಭಾವಶುದ್ಧಿಯಿಂದ ಕೇಳಿ | 

ದೇವೇಶನ ಪದದಿ ತಮ್ಮ | ಜೀನನೀಡಲು || ೫ || 


ಹಿಂಡುಗೋವು ಹರಿಯ ಕೃತಿಯ | ಕಂಡು ಧ್ಯಾನದಲ್ಲಿ ತಂದು | 
ತುಂಡ ನೆಗಹಿ ಬಾಲನೆತ್ತಿ- | ಕೊಂಡು ನಿಂತವು | 

ತಂಡತಂಡ ಒಪ್ಪಿದವು | ಹಂಡೆ ಹವಳೆ ಹುಲ್ಲುಗಚ್ಚಿ- | 

ಕೊಂಡು ನಿಂತನಲ್ಲಿಗಲ್ಲಿ | ಮೆಂಡಲಿದ್ದವು || ೬ || 


ಕರ್ಣ ನಿಲ್ಲಿಸಿ ಎನೆಯನಿಡದೆ | ಸ್ಪರ್ಜ ಮೇಣುನಿನ ರವ- | 
ಮನ್ಸಿಸಿ ಮುಕುಂದನಲ್ಲಿ | ಮನವನಿಟ್ಟಿವು | 

ಘನ್ನ ನಿಡ್ರೆಯಾಯ್ತು ಬದಿಯ | ತನ್ನ ಕರುವ ನೋಡಲಿಲ್ಲ | 
ಬಣ್ಣನಿಟ್ಟು ಬರೆದ ಚಿತ್ರ- | ನನ್ನು ಹೋಲ್ವವು | ೭ || 


ಪೂಗೊಂಚಲು ಬರುಹಿ ಬರ್ಹೆ |] ಗೋಗೋನವರ್ಗೆ ಕೊಟ್ಟು ಮುಡಿದು! 
ತಾಗೈರಿಕ ಲೇಖಿಸಿಕೊಂ- | ಡಾಗ ಎಲ್ಲರ | | 
ಸೋಗನಾಂತು ಒಪ್ಪಿದರು | ಪೂಗಣೇಶನಂತ ತೇಜ | 
ಯೋಗಿಜನಹೃದಯಾ ನಿಲಯಾ- | ಮೋಘಸುಂದರ | ಆ | 


ಪ್ರೇಮದಿಂದ ಕರಿಪನಾನ | ಗೋಮಕ್ಕಳ ಸೆಂಡೋಹದಿ | 
ರಾಮನೊಡನೆ ಮೇಣು ಸ್ಪರದಿ | ಸ್ವಾಮಿ ಅಚ್ಚುತ | 
ಹೈಮೆವಂಶನಾದ ಸುಧೆಗೆ | ಆ ಮಹಾನದೀಗಳಲ್ಲ | 

ಫಾ ಮುಂದಕ್ಕೆ ಪ್ರವಹದೋರವು | ವ್ಯಾಮೋಹಿಸುತ | ೯ | 


೬೨ 


ಪ್ರಸನ್ನ ವೆಂಕಟದಾಸರ ad 


ಶಾ ಮತ್ತೆ ಹಿಂದಕೆ , ಬಂದು | ಸೋಮಕುಲಪನಂಭ್ರಗಳನು | 

ಆ ಮಹಾ ಭುಜ | ಕಾಮಿಸ್ಕೊಪ್ಪಿದುವು | 

ಈ ಮಹಿಮೆ ನೋಡಿ ಸುರರ. | ಸ್ತೋಮ ಸಿದ್ದ ಗಂಧರ್ವರು | 
ವ್ಯೋಮಮಂಡಲದಿ ನಮೋ | ನಮೋಯೆಂದರು Il ೧೦೫ 


ಆದಿಪುರುಷ ಸ್ಥಿರೈಶ್ವರ್ಯ- | ನಾದ ದೇವ ವನಗಿರಿಯಳಿ | 

ಊದಿದ ಷಡ್ರಸದ ವೇಣು | ಗೋಧನದ ರಕ್ಷ॥ 
ವೇದಾನಂತಾವೇದೈ ಕೃಷ್ಣ | ಮಾಧವ ಮುಕ್ತಾರ್ಥಿ ತಾ ಶ್ರೀ- | 
ಪಾದಸದ್ಮಾಮೋದ ಪ್ರ- |! ಮೋದ ಸುಪಕ್ಷ ॥೧೧॥ 


, ಅಸವರ್ಗ್ಯರಿಂದ ಸ್ತೋತ್ರ | ಶ್ರೀಪತಿ ಮಾಡಿಸಿಕೊಂಬ | 


ಗೋಪರ ಸ್ತೋತ್ರಕೊಪ್ಪಿದ | ಶೀಸರಬ್ರಹ್ಮ ॥ 
ಶ್ರೀಪ್ರಕೃತಿ ಇವನ ಗುಣ- |! ರೂಪ ಲಾವಣ್ಯಕ್ಕೆ ಸೋತಾ- | 
ಳೀ ಪೆಣ್ಣಳಿಗೆ ವಶವಿಡಂಬನ ! ತೋರ್ಪನಮ್ಮಮ್ಮ | ೧s || 


ಈ ವನದ ತರುಲತೆಯು | ಶ್ರೀವಿಷ್ಣುವಶವಾದವೆಂಬ | 
ಭಾವ ತೋರಿ ನಮಿಸಿದವು | ಪೂವು ಫಲದಿಂದ || 
ತೀವಿದ ತೋಷದಿ | ವೇಣು- | ರವರಸವನುಂಡು ಕೊಬ್ಬಿ | 


'ದಾವು ತಲೆದೂಗಿದವು | ಕೋನಿದರಂತಿ ॥ ೧s. || 


ಪ್ರೇಮಹರುಷದಶ್ರುಧಾರಾ | ಆ ಮರಂಗಳ್ತಿಟನಸಾರಾ | 
ಭೂಮಿಗಿಳಿವಾಶ್ಚರ್ಯ ನೋಡಿ | ಕಾಮಿನೇರೆಲ್ಲ || 

ಶ್ರೀಮನೋಹರನ ಕೀರ್ತಿ | ಧೀಮಂತ ಜನರೆ ಸ್ಫೂರ್ತಿ | 
ಪಾಮರರೇನು ಬಲ್ಲರು | ಈ ಮಹಾಲೀಲೆ | ೧೪ | 


ಕೆಳದಿ ಕೇಳೆ ಗಂಧನೀಲೋ- | ತೃಲದಾಮೋದಮಯದ ವಕ್ಚಾ- | 
ನಿಲವನುಂಡು ಸೊಕ್ಕಿ ಚರನ | ಅಳಿವಿಂಡುಗಳು | 
ಅಲಫುಗಾನ ಕೇಳಿ ಮುಕುಂದ | ತಲೆದೂಗಲು ರಂಹಸದಿ | 


ಣ್ಯ ನಳಿನಾ ಕ್ಷನ ಬಳಿಗೆ ಬರಲು | ಸಾರಸಹಂಸಗಳು [| ೧೫ [ 


೦ ವಿಶೇಷ ಕೃತಿಗಳು ೭೩ 


.. ಲಲಿತವೇಣು ಸುಥೆಯನುಂಡು | ಕಲನೇರಿ ಕೂಲಜಿ ಮಾನದಿ | 
4 ಬಳಿಯಲ್ಯರಗಣ್ಣ ಮುಚ್ಚಿ | ನಳಿನ ನಯನನ್ಯ 
ಚಲುನಿಕೆ ಧ್ಯಾನೋಪಾಸನೆ- |ಗಳಲಿ ಸರಮುಹಂಸರಂತೆ | 
ನಲಿವ ಸಾರಸ ಹಂಸಗಳ | ಬಳಗವನುದಿನ | ೧೬ | 


ಅಣ್ಣ ಗೋವರಿಂದ ಕೂಡಿ | ಚಿನ್ಮಯಾಧರದಿ ವೇಣು- | 
ವನ್ನೂದುವ ಹೆಸರುಗೊಂಡು | ಕನ್ಕೆ ಗೋಪೆಯರ || 
ತನ್ನಾನಂದದಿ ತಾ ಪೂರ್ಣ | ಜನರ ವಿಡಂಬ ನಟನೆ- | 
|: ಯನ್ನು ತೋರ್ವ ಅಜ್ಜರ ಮೋ- | ಹನ ಸುಂದರ | ೧೭॥ 


ಘನ ಮಂಜುಳರವದಿ ಗೋವ- | ರ್ಧನ ಗಿರಿಯ ಶಬ್ದಿಸಲು | 
ಘನಗಂಜಿ ಮೆಲ್ಲಮೆಲ್ಲನೆ | ಸ್ವ-ನಿವಾಸೈದಿದವು | 

ಘನಶಾಮಲ ನಮಗೆ ಬಂಧು | ತನುಮನದಿ ಅವಗೆ ಸ್ತೋತ್ರ. | 

1 ವನು ಮಾಡುವೆವೆಂಬ ಭಯದಿ | ಹೆಣಗಿ ನಿಂದುವು | ೧೮ ॥ 


ಮಹದತಿಕೃಮಣಕಂಜಿ | ಮಹ ಪೂಜೆಯಲಿ ಒಲಿಸುವಂದದಿ | 
ಅಹಸ್ಸಿ ನಲ್ಲಿ ಪುಷ್ಪವೃಷ್ಟಿ | ಬಹಳಗರೆದವು | 
ಮಹಿಯೊಳಗೆ ಹರಿಯ ಆಜ್ಞೆ | ವಹಿಸಿದವನಿಗೇನೆ ಮುಕ್ತಿ | 

' ವಹಿಸದವನೇ ದ್ರೋಹಿಯವನಗೆ | ಸಹಜಾಂಧಂತಮವು | ೧೯ || 


ಶಶಿವದನೆ ನಿನ್ನ ಸೂನು | ಕುಶಲನರ್ಯ ಗೋನರೊಳು | 
ಅಸಮನೇಣುವಿಂದ ಸ- | ದ್ರಸದಿ ಗಾಯ ನವ | 

ಹೊಸಹೊಸ ಸುಮಧುರ ಗೀತಾ | ಎಸೆವ ಬಿಂಬಾಧರದಿ ಇಟ್ಟು | 
ಶಿಶುಗೆಳೆಯರ ಶಿಕ್ಷಿಪಾ | ವಂಶಗಾಯನವ Il ೨೦ || 


ದಿವಿಯಲಿ ನೆರೆದ ಸರಸಿಜೋ-| ದೃವ ಭನೇಂದ್ರ ಮುಖ್ಯರಾವ | 
ಕನಿಗಳಾನತಕಂಧರದಿ | ಕಿವಿಯಗೊಟ್ಟರು | 

ಕವಿದು ಮೋಹವಿಸ್ಮಿತದಲಿ | ಸವೆಯದ ಶ್ರೀಹಂಯ ಲೀಲೆ | 
ಸವಿರಸವ ಸವಿದಾನಂದ | ಭನನವಿಡಿದರು | || ೨೧ | 


೬೪ 


ಪ್ರಸನ್ನ ವೆಂಕಟದಾಸರ ಹಾಡುಗ 


ಗೋಖುರಾರ್ದಿತ ಗೋಷ್ಠ ಭೂಮಿ | ತ್ರೀ ಕಂಜಾಂಕುಶವಜ್ರಧ್ವ 
ರೇಖಾಂಕಿತ ಶ್ರೀಸಾದಾಬ್ದ | ಸೋಂಕಿ ಒಪ್ಪಲು || 
ನಾಕದವರು ವ್ರಜದವಾಸ | ಬೇಕೆಂದು ಬಯಸಿದರಲ್ಲಿ | 


ಶ್ರೀಕೃಷ್ಣಾಂಥಿಯಾತ್ರಿತರ್ಗೆ |ವೈಕುಂಠವ್ಯಾಕೆ | ೨೨ 


ಶ್ರೀಥಮಣ ಸೌಂದರ್ಯ | ಸಾರನ್ನ ಮಾರ್ಗದಿ ಕಂಡು | 

ಸಾರಂಗಾ ಕ್ಷೇರಾವಿಲಾಸಕೆ | ಮೇರೆದೋರದು | 
ಸ್ವರವೇಣುರಸಾಯನಕ್ಕೆ | ನಾರೇರಿಜ್ಛೆ ಹಬ್ಬಲಾಗೆ | 

ಮಾರನ ಮಾರ್ಗಣರಾಶಿ | ತೂರುತಿದ್ದವು | ೨೩ | 


ತನು-ಮನೆಯ ಮರೆದರವರು | ಕನಕಾಭದಂಬರೆ ಜಗುಳಿಕೆ | 
ಇನಿತು ಎಚ್ಚರಿಲ್ಲವರ್ಗೆ | ಮುನಿಗಳಂದದಲಿ ॥ 
ಮಣಿಧರ ಗೋವು ಮೇಸುತೊಮ್ಮೆ | ಗೆಣೆಯರೆಂಸದಿ ಸೈಂದವಿಟ್ಟು 


_ ಕೃಣಿತ ಮೇಣು ನುಡಿಸಿ ಮೋಹಿಸ | ವನದಿ ವನಮಾಲಿ || ೨೪ | 


ಕೃಷ್ಣಸಾರಸತಿಯರ್ತಮ್ಮ | ಪುಟ್ಟಿ ಮರಿಗಳ ಮನೆಯ ಬಿಟ್ಟು. | 
ಕೊಟ್ಟಿ ಚ್ಯುತನ ರೂಪವನ್ನು | ದಿಟ್ಟಿ ಸಿದವು | 

ಕೃಷ್ಣನ ಲಾನಣ್ಯಾಮೃತವ | ಗುಟುಕರಿಸಿ ಕಂಗಳಿಂದ | 
ಗೋಷ್ಮನಾರಿಯರನ್ನು ಪೋಲ್ಡು | ತುಷ್ಟಿಸಿದವು | ೨೫ | 


ಕುಂದಕುಸುವು ಮಾಲೆ ತುಳಸಿ | ಗಂಧ ನೀಲೋತ್ಸ ಲಗಾತ್ರ | 
ವೃಂದಗೋಧನ ರಕ್ಷಕ | ನಂದ ನಿನ್ನ ಪುತ್ರ | 

ಅಂದು ಮಲಯಜಾನಿಲನ | ಹೊಂದಿದ ಯಮುನಾತೀರದಲ್ಲಿ 
ಮಂದಮಂದ ಗತಿಯ ಮಾಳ | ಸುಂದರ ನೇತ್ರಾ: ॥೨೬| 


ಮಲಯಜ ಮಾರುತನ ಗಂಧ | ಸುಳಿವಲ್ಲಿ ಪಾಠಕರು ಬಂದು | 
ಲಲಿತಗಾತ್ರದ ಗಾಯಕರು | ಚೆಲುವ ನಿಂತಿದ್ದ - ॥ 
ಬಳಿಯಲಿ ನಿಂತು ಭಕ್ತಿಯಿಂದ | ಬಲು ಸ್ತೋತ್ರವ ಮಾಡುತಿರಲು 


ಬಳಳ ತಮ್ಮ ಭಜಕರಘನ | ಕಳೆದ ಮುಕ್ತಿದಾಯಕ .. | ೨೭ | 


ವಿಶೇಷ ಕೃತಿಗಳು ೭೫ 


 ಭೆಜಕಾಗಾಧಪುರುಸಸಾರ | ವ್ರಜಕೆ ಬಾಹ ಸಮಯದಲ್ಲಿ | 
ಸುಜನರಿಂದ ಸೇವಿತನಾದ | ನಿಜಸುಖಾಂಬುಧಿ | 
ಸ್ವಜನ ಗೋ-ವಿಪ್ರವತ್ಸಲಾಂ- | ಬುಜಸಖನ್ನೆ ಅಸ್ತಮಯದ್ಯ- | 
ಗ್ರಜನ ಕೂಡಿ ಬಹನು ಗೋ- | ರೆಜದ ಲಗ್ನದಿ | ೨೮ || 


ಗೋಖುರೋದ್ಧನದ ಧೂಳಿ | ಶ್ರೀಕರಾಂಗದಲ್ಲಿ ತಾಳಿ | ; 
ಶ್ರೀಕೃಷ್ಣ ಕೊಳಲನೂದುತ | ಆಕಳೊಡರನೆ ॥ 

ಗೋಕುಲವ ಹೊಂದಲಾಗೆ | ನಾಕಜನರು ಸುಹೃಜನವಾ- | 

ನೇಕ ಸ್ತೋತ್ರ ಮಾಡುವರು | ಸಾಕೆನ್ಸದಲೆ | ೨೯ || 


ಗೋವುಗೋವರ ತಾಪವಾ | ನಿವಾರಿಸುತಿಹ ಜವದಿ | 

ದೇವಕೀ ಜಠರಾಬ್ದಿ ಚಂದ್ರಾ | ದೇವಗಣೇಂದ್ರ | 

ಭ್ರೂವಿಲಾಸ ಪಾಂಗದಿಂದ | ಗೋವಳೇರಿಗಮಿತಾನಂದ- | 
ವೀವುತಿದ್ದ ನಿರುತದಲ್ಲಿ | ಪಾವನೆಗುಣಸಾಂದ್ರಾ | ೩೦ || 


ಬದರ ಪಾಂಡುರ ಬಿಂಬ | ವದನ ಕುಂಡಲ ಕಪೋಲ | 
ಪದುಮರಾಗ ವಜ್ರನೀಲ | ನವರತ್ನಾಭರಣ | 

ಯದುಸತಿಯಾಮಿ ಸಿಯಲ್ಲಿ ! ವಿಧುವಿನ ಬೆಳದಿಂಗಳಲ್ಲಿ | 
ಸುದತೀಯರೆ ಕ್ರೀದೆಯಲಿಪ್ಪ | ಮದಗಜಾಭನು | ೩೧ || 


ಗೋಮತಿ ಗೋವಳರು ದಿನದಿ | ವ್ಯೋಮಕ್ರಾಂತನ ತಾಪಹೊಂದೆ]| 
ಸೋಮಕುಲಜ ಪರಿಹರಿಸಿದ | ಶ್ಯಾಮಸುಂದರ | 

ಇಮಿನೇರ ಸನ್ಮುಖದಿ | ಸ್ವಾಮಿ ತೋರುತಿಹ ಸತತ | 
ಭಾವೆಯರ ಭಕ್ತಿಭಾವ- | ಕೆ ಮನೋಹರ | ೩೨ || 


ವ್ರಜದ ಗೋವೇರು ಕೃಷ್ಣನ್ನ | ತ್ರಿಜಗಾಶ್ಚರ್ಯದ ಲೀಲೆ | 

ನಿಜ ಭಕ್ತಿಯಲಿ ಪಾಡಿ,ಸುಖಿಸಿ | ಭಜಿಸುತ್ತಿದ್ದರು | 

ಸುಜನರು ತನ್ಮನಸ್ಕೆಯರು | ಗಜರಾಜಗಾಮಿಸಿಯರು | 
ದ್ವಿಜರಾಜನದನೆಯರು | ದ್ವಿಜದೇವಪ್ರಿಯರು | ೩೩ ॥ 


೭೬ 


' 


| 


ಪ್ರಸನ್ನವೆಂಕಟಿದಾಸರ ಹಾಡುಗಳ 


ಭಾವಶುದ್ಧಿಲಿ ಕೇಳುವರು | ಕೋವಿದರವರು | 
ಪಾವನ ಕೃಷ್ಣಚರಿತ್ರ | 1ಶ್ರೀವ್ಯಾ ಸಮುನೀಂದೃ ತನಯ | 
ತ್ರಿವಿಷ್ಣುರಾತಂಗೆ ಹೇಳೆ | ಸೇವಿಸಿದಾನು | ೩೪ 


ಶ್ರೀವರ ಪ್ರಸನ್ನವೆಂಕಟ | ದೇವದೇವನು ನಮಗಿಷ್ಟವ- | 

ನೀವನು ಸಂದೇಹವಿಲ್ಲ |! ದೇವಸುರತರು | 

ಆವ;ಕಾಲ ಕಾಲದಲ್ಲಿ ಸ. | ಶ್ಲೇವಕವಶ್ಸಲ ಸತ್ಯ | 

ಭಾವುಕರು ಕರಿವ್ಯಾಸಂಗದ | ಜೀವನ್ಮುಕ್ತರು | ೩೫ | 


ದನುಜಾ ಮಥನ ಹರಿಸೇವೆ ಇದೆಂದು 


(ನಾರದರು ಕೊರವಂಜಿ ವೇಷ ತಾಳ್ಹ ಚರಿತ್ರೆಯಲ್ಲಿಯ 
ಕೆಲವು ಹಾಡುಗಳು) 


ರಾಗ- ಮಧ್ಯಮಾವತಿ (ಸಾರಂಗ) ತಾಳ- ಆದಿ (ಕಹರವಾ) 


ದನುಜಾ ಮಥನ ಹರಿಸೇವೆ ಇದೆಂದು | 

ಅನಿಮಿಷ ಮುರಿ ಧರಿಗಿಳಿದು ತಾ ಬಂದೂ | 

ವನಿತೆ ಕೊರವಂಜಿ ವೇಷವ ಧರಿಸಿ | 

ಜನಪ ಭೀಷ್ಮಕನೋಪವನದಲಿ ನಿಲಿಸಿ | ಪ 
ಹಲವು ಕೊರನಿಯರೆ ಕೂಡಿ ಶ್ರಿಂಗರದಿ | 
ಬೆಲೆಯಿಲ್ಲದುಡಿಗೆ ತೊಡಿಗೆ ಇಟ್ಟು ಮುದದಿ | . 


ಇಳೆಯ ಜನರು ಮೋಹಿಸುವ ಪರಿ ಇಹಳು | 
ಕಳದೇರ ಗಡಣಾದಿ ಜಿಲುವೆ ಒಪ್ಪಿದಳು | ೧ ll 


ವಿಶೇಷ ಕೃತಿಗಳು ೭೩ 


ಮಂಜುಗಾವಿಯ ಸೀರಿ ನಿಂತೆಗೆದುಟ್ಟು | 

ಈೆಂಜಾಡೆ ಬಿಟ್ಟೋರೆ ದುರಬೀನ ಕಟ್ಟು | 
ಸಂಜಿನೋಲೆಯ ಮೂಗುತಿ ಬಾಲೆ ಇಟ್ಟು ಗುಲ. | 
ಗಂಜಿ ಹೊಂದಾಳೆ ಸರಗಳ ಅಳವಟ್ಟೂ || ೨ || 


ಚಂಚಲ ನೇತ್ರಕಂಜನ ಬಾವುಲಿಟ್ಟು 

ಮಿಂಚುವ ಆಭರಣಗಳನು ತೊಟ್ಟು | 

ಪಂಚಶರಪಿತ ಪ್ರಸನ್ವೇಂಕಟಿ ಕೃಷ್ಣನ್ನ | 

ಚಿಂತೀಸಿ ಜಯ ಜಯವೆಂದಳು ಕೊರವಿ | ೫ || 


ಅಡಿಗಡಿಗೆ ರುಣರುಣರೆಂದು 
ರಾಗ- ಶಂಕರಾಭರಣ (ಭೂಪ) ತಾಳ-ಅಟಿ (ದೀಪಚಂದಿ) 


ಅಡಿಗಡಿಗೆ ರುಣರುಣರೆಂದು | 
ನಡೆತಂಡು ನಡೆತಂದೂ | ನಡಿತಂದು | 
ಮುದದಿ ರಾಜಬೀದಿಲಿ ನಿಂದು | ಪ 


ಮೃಡಗಾಹಿತನ. ಸಟ್ಟಿದಾನೆ | 
ಮಂದೆಗಮುನೆ ಮಂದಗಮನೆ |. 
ಮಂದಗೂಮಿನಿ ಕಡು ನರೌನಿ ಜನರೆ ಮೋಹಿನಿ ॥೧॥ 


ಚಸಲಾ ನೋಟಕೆ ನಾಗರಿಕರು | 
ನೋಟಿಕಾರು ನೋಟಿಕಾರು || 
ಪಾಠಾಕರು ಲಿಪಿಯ ಚಿತ್ರದೋಲು ನಿಂತರೂ ೨1 


ನಿಪುಣೆ ಕೊರವಿ ಶ್ರೀ ಪ್ರಸನ್ನವೆಂಕಟನ | 
ವೆಂಕಟನ | 
ಶ್ರೀಕೃಷ್ಣನ್ನ ಶ್ರೀಪಾದ ಬೇಡತಿದ್ದಳಣ್ಣಾ | ೩ Il 


೭೮ ಪ್ರಸನ್ನವೆಂಕಟಿದಾಸರ ಹಾಡುಗಳು 


ಬ್ರಾಹ್ಮಣಂ ಕೇರಿಗೆ ಬಂದಳಾ ಕೊರನಿ 


ರಾಗ-ರೇಗುಪ್ತಿ (ಸಾರಂಗ) ತಾಳ-ರುುಂಪೆ (ದೀಪಚಂದಿ) 


ಬ್ರಾಹ್ಮಣರಾ ಕೇರಿಗೆ ಬಂದಳಾ ಕೊರವಿ ಪರ. | 

ಬ್ರಹ್ಮನ ಗುರುತ ಕೇಳುತ್ತ | 

ನಮ್ಮಮ್ಮ ನಮ್ಮಜ್ಜಿ ನಮ್ಮವ್ಹೆ ನೀಡೆಂದು | 
ಸನ್ಮಾನದಾಲಯವ ಪೊಗುತಾ | ೧ || 


ಇಂತಿಪ್ಪ ಸೊಬಗುಳ್ಳ ಕೊೂರವೆಯನು ಕಂಡ ನೃಪ ಪ- | 
ನಂತಃ ಸ ಸತಿಯಕೆ ದೀ | 


ಕಂತುವಿನ ಜನನಿಗೆ ಕರವೆರಡು ಮುಗಿದು ಏ- | 
ಕಾಂತ ಪೇಳಿದರು ಚೆನ್ನಾಗಿ |) 


ಓರ್ವ ಕಾಲಜ್ಞಾನ ಪೇಳ್ತ ಕೊರಚ್ಕಮ್ಮ ನ-| 
ಮ್ಯೂರೊಳಗೆ ತಿರುಗುತಿಹಳಮ್ಮಾ ॥ 

ಸರ್ವೇಶ ಪ್ರಸನ್ವೈೆಂಕಟ ಕೃಷ್ಣನಾಗಮದ | 

ನಿರ್ವಚನ ಕರಿಸಿ ಕೇಳಮ್ಮಾ ls. | 


ಎಲ್ಲಿಹಳೆಲ್ಲಿಹಳ: ರಾಯನ ಮಗಳಿೆಲ್ಲಿಕಳು 
ರಾಗ- ಕೇದಾರಗೌಳ (ಸಾರಂಗ) ತಾಳ- ಅಟ (ಕಹರವಾ) 


ಎಲ್ಲಿಹಳಲ್ಲಿಹಳು ರಾಯನ ಮಗ. | 
ಳೆಲ್ಲಿಹಳು ರಾಯನ ಮಗ- | 
ಳೆಲ್ಲಹಳು ನೀಡೆ ಯವ್ವ | | ಪ॥ 


ವಿಶೇಷ ಕೃತಿಗಳು ೭೬೯ 


ಬಲ್ಲೆನಾ ಬಲ್ಲೆ ನಿನ್ನಯ ಮನದೆಣಿಕೆಯ | 

ಸೊಲ್ಲು ಕೇಳಿ ನೀಡೆ ಯವ್ವ | 

ನಿಲ್ಲದು ನಿಲ್ಲದಕ್ಕಿಯ ಚಿನ್ನಹಸಿದ ಕೈ | 

ಒಳ್ಳೇ ಕಜ್ಜಾಯ. ನೀಡೆ ಯವ್ವಾ | ೧ || 


ಕೆಟ್ಟೋಗರಕೆ ಮನವಿಟ್ಟಿ ಕೊರವಿಯಲ್ಲ | 
ಮೃಷ್ಟಾನ್ನವ ನೀಡೆ ಯವ್ವಾ || 

ಅಟ್ಟ ಟ್ರ ಸಂಚ ಬಗೆ ಭಕ್ಷ ಸ | 

ಇಷ್ಟಕಾಣೆ ನೀಡೆ ಯವ್ವಾ | ೨ | 


ಮನ್ನಾಣೆ ಇಲ್ಲದೆ ಮನೆಯ ಹೊಗುವಳಲ್ಲ | 

ಕನ್ನೆ ಬಾರೆ ಮುಂದಕವ್ವಾ || 

ಮುನ್ನೆ ರಕ್ಕಸನೊಯ್ದ ಮಡದೀಗೆ ಒಳಿ- | 

ತವನೆಲ್ಲ ಹೇಳಿದ್ದೆ ನಾನವ್ವಾ | ೩ | 
ನಿನ್ನ ಪ್ರಾಣದ ಪ್ರಿಯನೊಬ್ಬಾನೆ ಸರದೈವ | 

ಕನ್ಯೆ ಕೇಳಜ ಪ್ರಾಣರವ್ವಾ | 

ಕಣ್ಣಾರ ಕಾಂಬೆ ನಿಮ್ಮಣ್ಣನ ಪಾಟ ಪ್ರ. | 

ಸಕ್ಫೈೆಂಕಟ ಕೃಷ್ಣಸಿಂದವ್ವಾ | ೪ | 


ಕಾಸಿನಾಸೆಯವಳು ನಾನಲ್ಲ 
ರಾಗ-ಸೌರಾಷ್ಟ್ರ (ಸಾರಂಗ) ತಾಳ- ಚೂರ್ಣಿಕೆ (ದೀಪಚಂದಿ) 
ಕಾಸಿನಾಶೆಯವಳು ನಾನಲ್ಲ | 
ಭಾಷೆ ಹುಸಿದರೆ ಬಿಂದು ಬಿಡುವೆನಲ್ಲಾ ॥ 


ಭಾಷೆಪಾಲಕರು ನಮ್ಮ ಸಿದ್ಧ ರೆಲ್ಲಾ | 
ಲೇಸುಲೇಸೆಂದು ಕೇಸಕ್ಕೆ ತಿಮ್ಮ ಯ್ಯ ನ ಚಿತ್ತವ 
ಮುಚ್ಚಾ ರೆ ಮುಂಡೆ | 


೪೦ 


ಪ್ರಸನ್ನ ವೆಂಕಟಿದಾಸರ ಹಾಡುಗಳು 


ಎನ್ನ ಮನೆ ದೈವ ಎನ್ನಕ್ಕ ಕೇಳೆ ಯವ್ವ | 

ತಿರುಮಲೆ ತಿರುವೆಂಗಳಯ್ಯಾ | 

ವರಹೋಬಲ ನರಸಿಂಗಯ್ಯಾ | 

ಹರಿಕಂಚೇವರದ ರಾಜಯ್ಯಾ | 

ಸಿರಿರಂಗದ ರಂಗರಾಯಯ್ಯಾ | 

ಬದರಿಯ ನರನಾರಾಯಣಯ್ಯಾ | 

ಪುಂಡಲೀಕವರದ ಪಂಢರಿಯ ಅಮ್ಮ | 

ಉಡುಪ ಕುಲಜ ಮನ್ನಾರಿ ಕೃಷ್ಣ | 

ವಡ್ಡಿ ಜಗನ್ನಾಥ ಅಲ್ಲಾಳನಾಥ | 

ಕೊಲ್ಲಾಪುರದ ನಾಥೆ | 

ಯದುಗಿರಿನಾಥ ಸಿರಿಮುಷ್ಟಿ ನಾಥ | 

ಕೃತಪುರದ ವೀರನಾರಾಯಣ | 

ಕೊಲ್ಲಾಪುರದ ಕನ್ಯೆ | 

ಮೇಲಾಪುರದ ಜಿನ್ನ | 

ಅನಂತಶಯನ ಜನಾರ್ದನ್ನ | | 

ಅನವರತ ಪರಸನ್ನ ವೆಂಕಟ ಕೃಷ್ಣನರನ್ನೆ | 

ಇಂತಿಪ್ಪಾ ನೇಕ ದೈವಗಳು ಏಕವೆಂದು ಏಕಾನೇಕನೆಂದು 
ಎಂಬಿಹೆನೆ ಕೇಳೆ ಯೆವ್ವಾ | ೧ | 


ಈ ನಾಡಚರಿಸಿ ನಿನ್ನರಸುತ ಬಂದೆನೆ 


ರಾಗ-ರುದ್ರಾಭರಣ (ದೇಸ್‌) ತಾಳ- ಅಟ್ಕ (ದೀಪಚಂದಿ) 


ಈ ನಾಡ ಜರಿಸಿ ನಿನ್ನರಸುತ ಬಂಡೆನೆ | 
ಜಾಣೆ ಬಂಗಾರೆವ್ವ ಕೃತೋರೆ ನಿನ್ನ ॥ 
ಉತ ಹಸಿವೆ ನೀರಡಿಕೆಲ್ಲ ಹೋಯಿತು | 


ಜಾಣೆ ಬಂಗಾರೆವ್ವ ಕೈತೋರೆ | ಪ 


೧೧- ವಿಶೇಷ ಕೃತಿಗಳು ಲದಿ 


ಸಂಧಾನಕ್ಹಾರುವನ ಅಟ್ಟಿದ್ದಿ ಮೊದಲೇನೆ | 
ಮಂಗಳದೇವಿ ಕೈತೋರೆ | ೧ | 


ನೀ ಬರದೊಕ್ಕಣಿಕೆ ಯದುರಾಯನಂತಾನು | 
ಸೌಭಾಗ್ಯವಂತೆ ಕೈತೋರೆ |೨| 


ರಥವನೇರಿಕೊಂಡು ಬರಹ ನೋಡಿಕೊಂಡ | 
ಜಾಣೆ ಬಂಗಾರೆವ್ವ ಕೈತೋರೆ la || 


ಧ್ಯಾನದಾ ಕಳವಳ ಮುಸುಳ ಗಂಟಿನ ಚಿಂತೆ | 
ಮಾಣು ಮಂಗಳದೇವನಿ ಕೈತೋರೆ | ೪ || 


ತ್ರಿಭವನೇಶ ಪ್ರಸನ್ನವೆಂಕಟ ಕೃಷ್ಣ | 
ತಾಬಹ ನೆಲೆದುಂಡೆ ಕೈತೋರೆ lls | 


ಸುರಯಸಿ ಸೇಳ್ದ ವಕ್ಕಣಿಯಾ 
ರಾಗ-ಧವಳಾರ (ದರಬಾರೀ ಕಾನಡಾ) ತಾಳ-ಆದಿ (ತೀನ್‌ ತಾಲ) 


ಸುರಖುಹಿ ಪೇಳ್ದ ವಕ್ಕಣಿಯಾ "| 

ಹರುಷಾದಿ ಕೇಳ್ದ ರುಕ್ಮಿಣಿಯಾ | 

ಅರಸು ಪ್ರಸನ್ನವೆಂಕಟ ಕೃಷ್ಣ | 

ನಿರುತದಿ ಜಯವ ನಮಗೀವ |೧| 


ಜಯ ಜಯ ಚಿನ್ಮಯ ಮೂರ್ತಿ | 

ಜಯ ಜಗನ್ಮಯ ಸ್ವಚ್ಛ ಕೀರ್ತಿ | 

ಜಯ ಜಯ ಪ್ರಸನ್ನವೆಂಕಟ ಕೃಷ್ಣ | 

“ಜಯ ಮೂರ್ತಿ ನಿನಗೆ ಶರಣು ಶರಣಾರ್ತಿ || ೨ || 


೮೨ ಸಪ್ರಸನ್ನವೆಂಕಟಿದಾಸರ ಹಾಡು? 
ಇ 
ನಿತ್ಯೋತ್ಸವ ಪುಣ್ಯಸಂಕಂಲ 
[ ಗೋವರ್ಥನೋದ್ಧಾರೆ] 


* ಗೋಕುಲದ ಜನರು ಪ್ರತಿವರ್ಷ ಪರ್ಜನ್ಯೋತ್ಸವವನ್ನಾ ಚರಿಸುತ್ತಿದ್ದ€ 
ಒಮ್ಮೆ ಈ ಉತ್ಸವದ ಸಿದ್ಧತೆಯಲ್ಲಿದ್ದಾಗ ಶ್ರೀಕೃಷ್ಣನು ತನ್ನ ಪ್ರತಿಷ್ಠೆಯ; 
ಸತ್ಯವಾಗಿಸಲೋಸುಗ ಗೋಕುಲದ ಜನರಿಗೆ, ಇಂದ್ರನ ಬದಲಾಗಿ ಗೋವಧಃ 
ಗಿರಿಯನ್ನು ಪೂಜಿಸಲು ಹೇಳಿದನು. ಇದರಿಂದ ಕ್ರೋಧಗೊಂಡ ಇಂದ 
ಪ್ರಳಯಮೇಘಗಳಿಗೆ ಅಜ್ಞೆಯಿತ್ತನು. ಆಗ ಶ್ರೀಕೃಷ್ಣ ಕರಿಬೆರಳಿನಿಂ 
ಗೋವರ್ಧನ ಗಿರಿಯನ್ನೆತ್ತಿ ಹಿಡಿದು ಗೋಕುಲದ ಜನರನ್ನು ರಕ್ಷಿಸಿದನು. ಇಂದ್ಲ 
ಆಟ ನಡೆಯಲಿಲ್ಲ. ಗರ್ವಕ್ಕಾಗಿ ಇಂದ್ರ ಪಶ್ಚಾತ್ತಾಪಪಟ್ಟು ಶರಣುಬಂದನು. 


ರಾಗ- ಘಂಟಾರವ (ಭೂಪ) ಅಟತಾಳ (ದೀಪಚಂದಿ 


ನಿತ್ಯೋತ್ಸವ ಪುಣ್ಯ ಸಂಕುಲ ನಂದಗೋಕುಲ | 
ನಂದಪುತ್ರನ ಲೀಲಾ 
ಸ್ತೋತ್ರವ ಮಾಳ್ಸೆರ್ಗೆ ಕಡೆಯಿಲ್ಲ ಶೇಷಗಳವಲ್ಲ | 


ದುಷ್ಟದೈತ್ಯಹೃತ್ಕೂಲಾ  - 
ಭೃತ್ಯದೇವಾನ್ವಯ ಪ್ರತಿಪಾಲಾ ವೇಣುಗೋಪಾಲ | 
ವಿಕ್ರಮತೃ್ರಯಶೀಲಾ 


ಮುಕ್ತಾ ಮುಕ್ತಾಮರಜನ ಧ್ಯೇಯಾ | ಮುನಿಕುಲಗೇಯಾ ||೧ 


ಗೋಷ್ಮದ ಜನರೆಲ್ಲ ಒಂದಿನಾ ದೇವೇಂದ್ರನ | ಅಬ್ದತುಸ್ಟಿ ಗುತ್ಸವದಿ 
ಮೃಷ್ಟಾನ್ನ ಪಾಕ ಸಿದ್ಧವಮಾಡೆ ಇತ್ತತ್ತೋಡ್ಕಾಡೆ | 
ತ್ರೀ ಕೃಷ್ಣ ನಿಂದಿಸಿದ 
ಇಸ್ಟಾರ್ಥವೀವ ಗೋವರ್ಧನಗಿರಿ ವೃದ್ಧನ | 
ಈತಗಿಷ್ಟು ಪೂಜೆಯನು 
ಶಿಷ್ಟರು ಮಾಡೆಂದಾಜ್ಞಾಪಿಸಿದಾ ಬುದ್ಧಿ ಗಲಿಸಿದ | 
ಗಿರಿಗಿಟ್ಟು ಉಣಿಸಿಡ | 


ಶೇಷ ಕೃತಿಗಳು ಲತ್ಸಿ 


 ಬಹುಗುಣೋನೇತಾನ್ನವುಂಡನು ಗೂಢಲಿಂಗನು | 
| ಆ ಮಹೀದ್ರಪೊಕ್ಕನು 
ಮಹಾ ನಿಶ್ವತತ್ತ ನ ತೋರ್ದನಾ ಜನಾರ್ದನಾ | 
ಕಂಡ ಸಹಸ್ರಾಕ್ಷ ಇದನು 
ಬಹುಕೋಪ ತಾಳ್ಜನು ಘನಮೊತ್ತ ಕಾಣ್ಞೆ ಯಿತ್ತ 
ಪ್ರಾಹ ಮಳೆಗರೆದ 
ತ್ರೀಹರಿಯೆ ಕೃಷ್ಣನೆಂಬುದು ಮರೆತ ತೆ ಸ ನ್ಮ ತ್ರ | 


ಎಲ ಸಣ 
ಪ್ರಳಯದ ಹನಿಯಿಂದ | ೩॥ 
ಆಕ್ರಂದಿಸಿದ ಪ್ರಾಣಿಗಳ ನೆಲ್ಲ ನೋಡಿ ಸಿರನಲ್ಲ | 


ಪರಾಕ್ರಮಶೀಲಾ 
ನಕ್ಕು ಸತ್ಕರಪಲ್ಲವದಿಂದ ಗಿರಿಯೆತ್ತಿದಾ | 
ಚಿಕ್ಕಮಕ ಳುಚ್ಛೀಲಿಂದ್ರ 
ನಕ್ಕ ತಾ ಿಡುವಂತೇಳ್ವಿ ನಾ ಮತ್ತ ದನ | 
ತನ್ನ ಒಕ್ಕಲುಳುಹಿದ 
ಅಕ್ಕರದಿ ದೀನವತ್ಸಲಾ ಜಿತಖಳಜಾಲ | 
ಇಂದ್ರನುಕ್ಕನು ಮುರಿದ | ೪ | 
ಆರೊಂದುದಿನ ಇಂದ್ರ ಭೋರ್ಮಳೆಗರೆದ ಹರಿಯೆಲ್ಲರೆ ಹೊರೆದ | 
ನಿತ್ನ ಭೂರ್ಯನ್ನಪಾನಾ 
ಚಾರುಶಯ್ಯಾಸನವಿತ್ತನು ವಿಶ್ವಕರ್ತನು | ಶ್ರೀ ನಾರಾಯಣನು 
ಸಾರಿದ ಸ ಸಜ್ಜ ತ ಕಾವ ಬೊಮ್ಮಾ ದ್ಯ ರದೇವ | 
ಸಾಸಿರನೆಯನನು 
ಶ್ರೀರಮಣನ ಮಹಿಮೆ ನೋಡಿದ | ಮೈಯೀಡಾಡಿ | 
ಡೆ ರಿ ಸ್ಮುತಿಸಿದಾ |೫| 


ಪ್ರಿಯೋಕ್ತಿಗಳ ರಚನೆಯಿಂದ ಉಪನಿಷದಿಂದ | 
ಸಾಧುಪ್ರಿಯ ಗೋವಿಂದ 

ನಾಯೇನನರಿಯೆ ನಿನ್ನ ವನೆಂದ ತನ್ನ ಸಲಹೆಂದ | 
ನಿಧಿ ವಾಯುಭವಾದ್ಯಮರ 


೮೪ 


ಪ್ರಸನ್ನ ವೆಂಕಟಿದಾಸರ ಹಾಡುಗಳ 


ನಾಯಕಜನಕೆಲ್ಲ ಗುರು ನೀನು ಬಾಲಕ ನಾನು | 
ಜಗನ್ನಿಯಾಮಕನು 
ನೀ ಆಕಳಕಾವ ಬಗೆ ಹೇಳೊ ಮಹಾದಯಾಳೊ 
ಎನ್ನಯ ತಪ್ಪು ತಾಳೊ- |೬| 


ವೇದಕ್ಕೆ ನಿಲುಕದೆ ಗುಣವಾರಿಧಿ ವಿಶ್ವಕ್ಕೇಕಾದಿ | 
ವೇದೋದರ ಜನಕ 
ಆಧಾರ ಪೋಷಕ ಶಿಕ್ಷಕ ಮೋಕ್ಷದಾಯಕ | ನಿನ್ನ ಸದ್ಭ ಶರಾರಿಲ್ಲ 
ಅಧಿಕರ್ಕಾಲತ್ರಯದಲಿಲ್ಲ ಲಕುಮಿಯನಲ್ಲ | ನಿನ್ನ ಹೊರತಾರಿಲ್ಲ 
ಈಕ್ಕಿದತ್ತ ಸಿರಿಯಿಂದ ಉಕ್ಕಿದೆ ಮದಸೊಕ್ಕಿದೆ | 
ಬಂದು ಪಾದಕೆರಗಿದೆ : | ೭]| 


ಕ್ಷನಿಸೆನ್ನವಗುಣ ದಯಮಾಶೈ ಕೃನೆಯಲಿ ನೋಡೈ | 

ಪಾದಕಮಲವಾಶ್ರಯಿಸಿದೆ 
ಕುಮತಿ ನಿನ್ನವರನು ಕೆಡಿಸಿದೆ ಕೇಡನೆಣಿಸಿದೆ. | 

ನೆಂದು ಅಮರೇಂದ್ರ ತುತಿಸಿ 
ನಮಿಸಿ ನಮಿಸಿ ತಾ ನುಡಿಯಲು ಕೃಷ್ಣ ದಯಾಳು | 

ತಾ ಕ್ಷಮಿಸಿ ನುಡಿದನು 
ಅಮರೇಶ ನಿನ್ನರ್ಜನೆ ಕೆಡಿಸಿದೆ ಮದವಿಳಿಸಿದೆ | 
ಇನ್ನು ಭ್ರಮೆಬೇಡೆಚ್ಚರವು | ೮॥ 


ಸುರಜಭಿನಯೋದರ ಶೊರೆದಳು ಮಳೆಗರೆದಳು | 
ಶ್ರೀ ಹರಿಗಭೀಷೇಕ 

ಪರಮಭಕುತಿಯಿಂದೆರೆದಳು ಸ್ತುತಿಮಾಡ್ದಳು | 
ನಮಿಸಿ ಸುರಪತಿಯೊಡನೆ 

ಸುರಲರೋಕಕೈದಿದಳ್‌ ಮಾನಿಯು ಹವಿರ್ದಾನಿಯು | 

ಈ ಹರುಷವಾರಿಧಿಯು 

ವರಗೋಕುಲಸ್ಮರ ಸುಖಿಸಿತು ನಿತ್ಯ ನಲಿಸಿತು 

| ತ್ರೀ ಪ್ರಸನ್ವೆಂಕಟಿ ದಯದಿ |೯॥ 


ವಿಶೇಷ-ಕೃ ತಿಗಳು. ೮೫ 
ನಾರಾಯಣಾಯ ನಮೋ ನಾರಾಯಣಾಯ ನಮೊ 
[ ನಾರಾಯಣ ಪಂಜರ 
ರಾಗ- ಸಾರಂಗ (ಭೂಪ) | ತಾಳ-ರುುಂಪೆ (ದೀಪಚಂದಿ) 


ನಾರಾಯಣಾಯ ನಮೋ ನಾರಾಯಣಾಯ ನಮೋ | 
ನಾರಾಯಣಾಯ ನಮೋ ನಾರಾಯಣಾ || 

ನಾರದರ ಮುಖದಿಂದ ನರಕಸ್ವರೆಬ್ಬಿ ಸಿದೆ | 

ನಾರಾಯಣಾಯ ನಮೊ ನಾರಾಯಣಾ || ಸ || 


ಮತ್ತ; ಕರಿಯವಸಾನಕೆ ಕ೭ಯೆ ನೀ ಬಂದು ಕಾಯ್ದೆ | 
ನಾರಾಯಣಾಯ ನಮೋ ನಾರಾಯಣ | 
ಭಕ್ತಪ್ರಹ್ಲಾದನೇಕಾಂತ ನಿಷ್ಠೆಗೆ ಒಲಿದೆ | 

ನಾರಾಯಣಾಯ: ನಮೋ ನಾರಾಯಣಾ | ೧ || 


ಸೃಥುನಿಗಳ್ಳ ನನಿರಿದು ಸತಿಯನುದ್ದ ಸಿದೆ | 
ನಾರಾಯಣಾಯ ನಮೋ ನಾರಾಯಣ. 
ಸೃಥುಚಕ್ರವರ್ತಿಗೆ ಪ್ರತ್ತ ಕ್ಷನಾಗೊಲಿದೆ | 

ನಾರಾಯಣಾಯ ನಮೋ ನಾರಾಯಣಾ || ೨ || 


ಶೂಲಿಯನು ಬೆಂಬತ್ತಿ ಸುಡುವೆನೆಂಬನ ಸುಟ್ಟ | 
ನಾರಾಯಣಾಯ ನಮೋ, ನಾರಾಯಣಾ | 
ಶೀಲವಿಡಿದಂಬರೀಷನ ಮತನ ಗೆಲಿಸಿದೆಯೊ:] 
ನಾರಾಯಣಾಯ ನಮೋ ನಾರಾಯಣಾ is || 


ಸುರಹೂತಿಗಖಿಳ ಪರಮಾರ್ಥನನು. ಅರುಹಿದೆ | 
ನಾರಾಯಣಾಯ ನಮೋ ನಾರಾಯಣಾ | 

ಸುರಪನ್ನ ಭಯವಟ್ಟಿ ಧ್ರುವಗೆ ಧ್ರುವಸದವಿತ್ತೆ | 
ನಾರಾಯಣಾಯ ನಮೋ ನಾರಾಯಣಾ | ೪ || 


೮೬ 


ಪ್ರಸನ್ನನೆಂಕಟಿದಾಸರ ಹಾಡುಗಳು 


ಮಹಾಪಾಪನಿರೆತ ಅಜಾಮಿಳ ನಘವ ಹರಿಸಿದೆ | 
ನಾರಾಯಣಾಯ ನಮೋ ನಾರಾಯಣಾ | 

ಮಹಿದಾಸನಾಗಿ ಶಾಯಿಗೆ ತತ್ತವನು ಪೇಳ್ವೆ | 
ನಾರಾಯಣಾಯ ನಮೋ ನಾರಾಯಣಾ | ೫ || 


ಮು ನಿಕಾಲಿಲೊದೆಯೆ ಕರುಣಿಸಿದೆ ಕರುಣಾನಿಧಿ | 
ನಾರಾಯಣಾಯ ನಮೋ ನಾರಾಯಣಾ | 
ಮುನಿವೆಂಗಳರೆಯಾಗೆ ಸದಸೊಂಕಿಸೆತ್ತಿದೆಯೋ | 
ನಾರಾಯಣಾಯ ನಮೋ ನಾರಾಯಣಾ | ೬ || 


ಶುಭ ಕನೀಶಗೆ ಅಭಯ ವರವಿತ್ತು ಕೈಪಿಡಿದೆ | 
ನಾರಾಯಣಾಯ ನಮೋ ನಾರಾಯಣಾ | 
ಶುಭಕಂಠನಸಂಜಿಕೆಯ ಹನುಮ ನೇಳಲು ಕಳೆದೆ | 
ನಾರಾಯಣಾಯ ನಮೋ ನಾರಾಯಣಾ | ೭ || 


ಶರಣ ಹೊಕ್ಕಿಹೆ ವಿಭೀಷಣಗರಸುತನ ಕೊಟ್ಟಿ | 
ನಾರಾಯಣಾಯ ನಮೋ ನಾರಾಯಣಾ | 
ಶರಧಿರಾನಣನಿರಿದು ಸುರರ ಸಂಕಟ ಹರಿದೆ | 
ನಾರಾಯಣಾಯ ನಮೋ ನಾರಾಯಣಾ || ಆ || 


ಗೋಪಸ್ತ್ರೀಯರ ಕುಚದಿ ನೈಸ್ತ ಚರಣಾಬ್ಜಯುಗ | 
ನಾರಾಯಣಾಯ ನಮೋ ನಾರಾಯಣಾ | 

ಗೋಪೀಜನಜಾರ ನವನೀತದಧಿಜೋರ | 

ನಾರಾಯಣಾಯ ನಮೋ ನಾರಾಯಣಾ |೯| 


ಪಾಂಡವರ ಪ್ರಾಣ ದೌಸದಿ ಮಾನರಕ್ಷಕನೆ | 
ನಾರಾಯಣಾಯ ನಮೋ ನಾರಾಯಣಾ | 

ಪೌಂಡ್ರಕ ಶೃಗಾಲ ಕೌರವ ಭೂಮಿಭಾರಹರ | 
ನಾರಾಯಣಾಯ ನಮೋ ನಾರಾಯಣಾ | ೧೦ || 


[ತ ವಿಶೇಷ ಕೃತಿಗಳು | ಬ೭ಿ 


ಅಭಿಮನ್ಯುನಾತ್ಮಜನ ಬಸಿರೊಳಗೆ ಸಲಹಿದೆಯೋ | 
ನಾರಾಯಣಾಯ ನಮೋ ನಾರಾಯಣಾ | 

ಆಭಯದಲಿ ಪಾಂಡವರ ಸಂತತಿಯ ಬೆಳಸಿದೆಯೋ | 
ನಾರಾಯಣಾಯ ನಮೋ ನಾರಾಯಣಾ |೧೧॥ 


ಏನರಿಯದವ ನಾನು ನೀನೇ ಸರಗತಿ ಎನಗೆ | 
ನಾರಾಯಣಾಯ ನಮೋ ನಾರಾಯಣ | 

ಪ್ರಾಣ ನಿನಗರ್ಪಿಸಿದೆ ಪ್ರಸನ್ನವೆಂಕಟ ಕೃಷ್ಣ | 
ನಾರಾಯಣಾಯ ನಮೋ ನಾರಾಯಣು | ೧೨ || 


ರಂಗ ಕೊಳಲನೂದಲಾಗಿ 
[ ರಂಗನ ಕೊಳಲ ವರ್ಣನೆ ] 


ರಾಗ- ನೀಲಾಂಬರಿ (ಭೂಪ) ತಾಳ-ಅಟ (ದೀಪಚಂದಿ) 


ರಂಗ ಕೊಳಲನೂದಲಾಗಿ | 
ರಂಗಯ್ಯ ಕೊಳಲನೂದಲು | 
ಮಂಗಳಮಯವಾಯಿತುಃ ಧರೆಯ ಜ- | 


ಕಂಗಳು ಜೀವನ ಚೇತನ ಮರೆದು 
ಶ್ರೀರಂಗ ಧ್ಯಾನಸರರಾದರೋ | ಪ 


ಬಾಡಿದಾ ಬಳ್ಳಿ ಮರಾ ಗೊನೆವಡಿದು | 
ತೀಡುವ ಮಂದಮಾರುತನ ಕೂಡಿ ತೂ. | 
ಗ್ಯಾಡುವ ನನದ ಫಲದ ಗೊಂಚಲದಿ | 
ಪಾಡಲೊಲ್ಲವು ಅಳಿಕ್ಕಿಕುಲಗಳೂ | 
ಹೇಡಿಗೊಂಡಾವು ಜಾಣಕ್ಕಿ ಗಿಣಿಯು ಮಾ- | 
ಶಾಡದೈೈಕಳೆಗುಂದಿದವು ಕೋಗಿಲೆ 1 
ಓಡ್ಯಾಟ ವೈರಾಟ ಜರಿದು ಖಗಾಮೃಗ | ' 
ಳ | ಗಾಢ ನಿದ್ರಾನಶವಾಹವೊ ೧ | 


ಲಲ 


ಪ್ರಸನ್ನ ನೆಂಕಟಿಡಾಸರ ಹಾಡುಗಳ) 


ಫೆಳೆಗಿನುದಕ ಉಕ್ಕೇರಿ ಬಂದಾವು | 


ತುಳುಕಿ ಚಲ್ಕಾಡಿ ನಿಂತಳು ಯಮುನೆ ಮ್ಯಾಲೆ ಮಾ- | 


ದೊಡ್ಡಿ ಮೇಘಾಳೆ ಜೋರಿಟ್ಟಿ ವು। 
ಕಲ್ಲು 'ಕರಗಿ ನೀರಾದವೊ || 

ನಳಿನ ಚಂಪಕ ನಾಗ ಪುನ್ನಾಗ ಪಾ- | 
ಟಿಲ ಶಾವಂತಿಗಿ ಕುಂದ ಬಕುಳಾವು | 
ಮಾಲತಿ ಜಾಜಿಯು ಪರಿಮಳಂಗೂಡಿ ! 
ನೀಲಾಂಗನಂಫ್ರಿಗೆ ಎರಗಿದವೊ 


ಕೆಚ್ಚಲಾ ಬಿಗಿದು ತೊರೆದ ಮೊಲೆಯ | 
ವತ್ಸದೊಡಲಾಸೆ ಜರಿಜಿಳೆ ಹುಲ್ಲು | 
ಕಚ್ಚಿ ಅಲ್ಲಿಗಲ್ಲಿನಿಂದಾವು ತರೆಯಮೇಲ್‌ | 


'ಪುಚ್ಛ ವ ನೆಗಹಿ ನೀಂಟಸಿ | 


ಅಚು ;ತನಾಕೃತಿ ನೋಡಲು ಸುರರಿ- | 


ಗಚ್ಚರವಾಯಿತು ಆವು: ಕಂಡಾನಂದ | 


ಹೆಚ್ಚಿ ಮುಂಕುಂದನ ಲೀಲಾವಿನೋದಕ್ಕೆ | 
ಮೆಚ್ಚಿ ಕುಸುಮವ ಸುರಿದರೊ 


ಮುದ್ದು ಮೋಹನನ್ನಾ ಮಂಜುಳೆ ಸಂಗೀತ | 
ಸದ್ದಾನಾಲಿಸ್ಕಿ ಗೋಪಾಂಗನೆಕೆಲ್ಲರೂ | 
ಬುದ್ಧಿ ಸೂರ್ಯಾಡಿದರಂಗೆಜ ಶರಕೆ. | 

ಬಿದ್ದು ಪರವಶರಾದರೋ | 

ಸಿದ್ಧ ಮುನಿಜನರಿದ್ದ ಸಮಾಧಿಯೊಳೆ. | 
ದ್ದಿದ್ದು ಕುಣಿದರೆದೆದಾವಕೆಯ | 
ಗದ್ದುಗಿಯರಸನೊಲಿಸಿಕೊಂಡರು | 

ಗೆದ್ದರೊ ಭವಸಮುದ್ರದ : 


ls | 


| ೩1 


lv | 


೧೨ ವಿಶೇಷ ಕೃತಿಗಳು | ve 


ಶೀ ಮುನೋಹರ ಮೂರ್ತಿ ಗೋಪಾಲನು | 
ಆ ಮಧುಕುಂಜವನದಿ ತ್ರಿಭಂಗಿಲಿ | 
ಹೇಮಾಂಬರುಟ್ಟು ಗೀರ್‌ ಗಂಧಕಸ್ತೂರಿ || 
ನಾಮ ಮುಕುಟಿ ಕುಂಡಲಬೆಳಗೀಲಿ | 
ದಾಮ ವನಮಾಲೆ ರತುನಾಭರಣ 8 
ಸ್ವಾಮಿ ತ್ರೀಪ್ರಸನ್ರೆಂಕಟಿ ಕೃಷ್ಣನ | 
. ರಾಮಗುಂಡಕ್ಕೀಯ ಮೇಘರಾಗವ ಮಾಡೆ | 
ಸಾಮಗಾಯನದಿ ನಮೋ ಎಂದರು ॥೫॥ 


ಜಯೆವ್ರಜಕೆ ನೀ ಜನ್ಮಿಶಧಿಕವು 
[ ಗೋಪೀಗೀಶೆ ] 


ಜಯವ್ರಜಕ್ಕೆ ನೀ ಜನ್ಮಿಶಧಿಕವು 

ಶ್ರಿಯಳ ವಾಸವು ಶಾಶ್ವತಿಲ್ಲಿಯು 

ಪ್ರಿಯಗೆ ಪ್ರಾಣವಾರ್ಪಿಸಿ ನೋಡುವಾ 

ಪ್ರಿಯರ ದೃಷ್ಟಿಗೆ ಪ್ರಾಪ್ತಿಯಾಗದೆ | ೧॥ 


ಸ್ವಜನ ವಿಸ್ಮಯಾಸ್ಮಿತದಲಳಿದೆಯೋ 

ವ್ರಜದ ದುಃಖವನೊದ್ದ ವೀರನೆ 

ಭಜಿಸು ಕಿಂಕರೇರ್ಬಾಸಖಾ ಶರೆಂ- 

ಬುಜಸಮಾಸ್ಯವಾ ಅಕ್ಷಿಗೆ ತೋರ್ವನೆ | ೨ | 


ಶರತ್‌ ಕಾಲದ ಸ್ನಬ ಗರ್ಭದಾ 

ಒರಿಗೆ le ೪ ಕೂ ಏಸಪ್ಪುವ 

ಸುರತಸ್ಪಾಮಿ ನೀ ಶುಲ ದಾನೆರಂ 

ವರದ ಕಾಯೆ ಎಧಿಯದ ಇವುಷೈ [೩ | 


೯೦ 


ಪ್ರಸನ್ನವೆಂಕಟಿದಾಸರ ಹಾಡುಗಳ 


ವಿಷದ ನೀರ್ಡೊರೆ ವ್ಯಾಳರಾಕ್ಷರಿಂ 

ವಿಷಮ ಗಾಳಿಮಳೆ ವೈದ್ಯುತಾಗ್ನಿಯಿಂ 

ವೃಷಭ ಮುಖ್ಯರಿಂ ವಿಶ್ವದುಃಖದಿಂ 

ವೃಷಭ ನಮ್ಮನು ರಕ್ಷಿಸಿದೆಯೊ ನೀ | ೪ 1 


ಅಖಿಲ ಜೀವಕಾಂತರ್ನಿಯಾಮಕ 

ಗೋಕುಲ ರಕ್ಷಕಾರ್ಗೆಂತೆ ಬಾಲಕಾ 

ವಿಖನಸಾರ್ಥಿತಾ ಸರ್ವಗೋಪಿಕಾ 

ಸಖ ನೀ ಪುಟ್ಟಿದೆ ಸಾತ್ವವಂಶದಿ | ೫ | 


ವರವರಿಷ್ಠನೆ ಮಷ್ಣಿಕಾಂತನೆ 

ಶರಣು ಹೊಕ್ಕರಾ ಸಂಸ್ಕೃತಿಹರಾ 

ನೆರೆಕರಾಬ್ದ ವಾಸಿಟ್ಟು ಶೀರ್ಷವಾ 

ದರಿಸು ಶ್ರೀಕರಾ ಧರಿಸಿದಾ ಕರಾ | ೬ || 


ಪ್ರಣತ ಪ್ರಾಣಿಗಳ ಪಾಸಕರ್ಷಕಾ 

ವಿನಬಳಿಲಿಪ್ನ ವೈಷ್ಣವಾರ್ಚಿತಾ 

ಫಣಿಯ ಪೆಡೆಲಿಹ ಪಾದಪದ್ಮವಾ- 

ಇ ಮ ದ್‌ ಮಿ 

ಸ್ತನಕೆ ಹೊಂದಿಸೈ ತಾಪವಾರಿಸೈ || ೭ || 


ಬುಧರ ಮೆಚ್ಚಿನಾ ಬುದ್ದಿ ಕಾರಣಾ 

ಮಧುರ ಮಾತಿನಾಂಭೋಜನೇತ್ರನೆ 

ತ್ವದೀಯ ಆಜ್ಞೆಯ ತಪ್ಪೃದಿಬ್ಲುವ- | | 
ರ್ಗ್ಯಧರಸೋಮವ ಊಡು ವೀರನೆ | ಆ | 


ನಿನ್ನ ಕಥಾಮೃತವು ನೀಚ ಜೀವನಂ 
ಮುನಿಗಳರ್ಥವು ಮತ್ತೆ ಅಫಘಹರಂ . 

ಮನನ ಭವ್ಯವು ಮಹಾಭಾಗ್ಯವು 

ನೆನೆವ ಭಕ್ಕರು ನಿತ್ಯದಾತರು ... I | 


ನಿಶೇಷ ಕೃತಿಗಳು 


ಪ್ರಿಯ ನಿನ್ಹಾಸವು ಪ್ರೇಮನೋಟಿವು 
ದಯೆಯ ಕ್ರೀಡೆಯು ಧ್ಯಾನ ಶೋಭನವು 
ನಯ ಹಸ್ಯವು ನಮ್ಮ ಮನವು 

ಬೆಯಿಸಿ ನೋಯಿಸುವ ಬುದ್ದಿ ಕೈತವ 


ವ್ರಜವ ಬಿಟ್ಟು ಆವನ್ನು ಮೇಸುವಾಂ- 


ಬುಜವ ಹೋಲುವಾ ಅಂಫಭ್ರ)ಗೊತ್ತುವ 
ರಜತ್ರಣಾಶ್ಮವಾಲೋಟಚಿಸಿ ಮನವು 
ಭಜಿಸದೈ ಸುಖ ಭೂಪತೆ ಸಖಾ 


ದನದ ಧೊಳಿಯೆಂದೊಪ್ಪುವಳಕದಿಂ 
ವನಜವಕ್ಕ ವ ವೀಕ್ಷಿಸಿ ಮನವು 


"ಖಂ ನು ಉಷ ೨ 
ನನಿನಿ ಇಬ್ಬಪುವು ನಿನ್ನಿ ರೂಪವ 


ಇನನ ಅಸ್ತದಿ ವೀರ ನಿತ್ಯದಿ 


ಭಕುತರಿಚ್ಛಿ ನ ಅಬ್ಬೇಜನರ್ಚಿಪಾ 
ಪೃಥಿವಿ ಭೂಸಿಪಾಪತ್ತು ವಾರಿಪಾ 
ಸುಖಕೆ ಶ್ರೇಷ್ಠವಾ ಸತ್ಸದಾಬ್ಜವಾ 
ಸುಕುಚದಲ್ಲಿಡೈ ಸುವೃಥೇ ಸುಡೈ 


ಸುರತ ಹುಟ್ಟು ವಾ ಕೋಕವಟ್ಟುವಾ 
ಶ ಸಂಧಿಸೊಪ್ಪುವಾ 

ನರರ ರಾಗವನಓ ಮರೆಸುವಾ 
ಧ 


ಒಬ 
[) 


_ಥರಾಂಕತಾ ಸುಧಾ 


ಹಗಲ ಚರಿಸುನಿ ಹೋಗಿಯಾಟವಿ 
ಯುಗಕೆ ವೆಗ್ಗಳವು ಒಂದು ಶೃಓಯದು 
ಮೊಗದ ಸಿರಿಗುರುಳ್ಳೆಚ್ಚೆ ನೋಡಲು 
ಮಗುಳೆ ಜಡದೊಳು ಮೋಹಿಪೆಆಗಳು 


೪೧ 


| ೧೦॥ 


| ೧೧ | 


| ೧೨ || 


| ೧೩ || 


| ೧೪ | 


| ೧೫ | 


೪೨ 


ಪ್ರಸನ್ನವೆಂಕಟದಾಸರೆ ಹಾಡುಗಳು 
ಎಳೆಯರಿನಿಯರೆ ಇಷ್ಟರಾಸ್ತರಾ 
ಬಲವ ಮೀರುತ ಬಂದೆವಚ್ಚು ತಾ 
ಅಲಿತಗೀಿ ತ 
ಬಲೆರ ನೈಶಕೆ ಬಿಟ್ಟಿಕುಹಕಾ | A || 


ಮುಗುಳನಗೆ ನೊಗ ನೋಹ ನೋಟಿವು 
ಮುಗುಳಗಣೆಯನ ಮೀಟುವಾಘನಾ 

ಮಿಗಿಲು ನಿಮ್ಮೆ ದೆ ಮಾಟಿ ಕಂಡೆದೆ 

ಬಿಗಿದು ಅಪ್ಪು ಸಜಿ ಸೆವ ಮೋಹವು | ೧೭ || 


ಆಕಳ ಕಾನರಾ ಮಂಗಳಾಹರಾ 

ಪ್ರಕಟಿ ನಿನ್ನದು ಪಾಪ ಪೋಪುದು 

ಸ್ವಕಿಯರಾರ್ತ ಹಾ ಸರ್ವರೋಗ ಹಾ 

ನಿಖಳರಾಶಿಯಾ ಫೀ ಪೂರೈಸಯ್ಯಾ | ೧ || 


ಪೃಸನ್ನವೆಂಕಟಾ ಸಶುಪ್ರಪಾಲಕಾ 
ಆಶೆಯರ್ಗೀತವಾ ಎ! ಮಾಧವಾ | 
ಪ್ರಸನ್ನವಾಗುವಾಪತ್ತು ಹರಿಸುವಾ 
ಶಶಿಮುಖಯರೊಳು ಸ್ನೇಹತಪ್ತರಾ | ೧೯ || 


ಇತಿ ಗೋಪ್ಕಃ ಪ್ರಗಾಯಂತ್ಯಃ ಪ್ರಲಸಂತ್ಯಶ್ಚಿತ್ರಧಾ- 
ರುರುದುಃ ಸುಸ್ವರನ್‌ರಾಜನ್‌ ಕೃಷ್ಣದರ್ಶನ 
ಲಾಲಸಾಃ || ೨೦ || 


ತಾಸಾ ಮಾವಿರಭೂಚ್‌ ರಃ ಸ್ಮಯಮಾನ ಮುಖಾಂಬುಜಃ 
ಫೀತಾಂಬರಧರಸ ಗಿ ನಿಲ ಕಾನ ನ ಥ ವ 


ವಿಶೇಷ ಕೃತಿಗಳು: ಡೆ 


ಭ್ರೈಂಗ ನಿನ್ನ ಟ್ವದನೆ 
( ಭ್ರಮರಗೀತೆ ) 
ರಾಗ- ಆನಂದಭೈರವಿ (ಕಾಫಿ) ತಾಳ. ತ್ರಿಪುಟ (ತೀನ್‌ ತಾಲ) 
ಭೃಂಗ ನಿನ್ನಟ್ಟದನೆ ಸಿರಿ- | 
ರಂಗ ಮಥುರೇಲಿ ನಿಂದು | 
ಅಂಗಜಲುಬ ಕ ಪೂಗೋ. | 
ಲಂಗಳ ತಡಿಯಾನಿಕ್ಕೆ | 
ಹೆಂಗಾಳೆಕೆಂಬೊ ಹುಲ್ಲೆ ಮೃ- | 
ಗಂಗಾಳ ಗುರಿಯಮಾಡಿ | 
ಏಂಗಿಸುತೈದಾನೆ ಅಸುವಾ | ಹೇ ಕಿತವ |ಪ|| 


ನಿನ್ನ ನೋಡಿ ನಮ್ಮ ಅಚ್ಯು- | 

ತನ್ನ ಕಂಡಂತಾಯಿತಯ್ಯಾ 
ಚನ್ನಿಗಾರರಸು ಕುಶ- 
ಲೋನ್ನತಿಯೊಳಿಹನೇನೋ | 
ಚಿನ್ನತನ ನೊದಲಿಂಡ. | 

ವನ ಕಿತನಾನ್ನಾನ್‌ ಬಲ್ಲೆವೊ | 
ಘನ್ನ ಮಾಯಗಾರಾ ಚಿತ್ತಾ ಜೋ- | 
ರನ್ನ ಹೇ ಕಿತವಾ | 

ಮನ್ನಣಿಗೆ ಮೆಚ್ಚಿ ತನು- | 
ವನೊಪ್ಪಿಸಿದ ಮುಗುಧ- | 
ವೆಣ್ಣುಗಳ್ಳವಿರಹಾಬ್ದಿ- | 

ಯನ್ನು ದಾಓಸುವೆನೆಂದೂ | 

ತನ್ನ ನೇಹವೆಂಬೊ ನಾವಿ. | 
ಯನ್ನೇರಿಸಿ ಮೋಸಾಗೈ ಸಿ | 

ನಮ್ಮನ್ನು ನಡು ನೀರೊಳು ತೊರೆದಾನೊ ಹೇ ಕಿತವಾ|೧| 


೯೪೪ 


ಪ್ರಸನ್ನವೆಂಕಟಿದಾಸರ ಹಾಡುಗಳು 


ಮಧುಕುಂಜವನದೊಳು ಮಧುವೈರಿ ಕೊಳಲೂದೆ | 

ಮಧು ಸುಸ್ವರ ಕೇಳಿ ಮದಿರಾಕ್ಷಿಯರೆಲ್ಲಾ | 

ಸ್ವಧಾಮ ಧ್ಯಾನ ಬಿಟ್ಟು ಮೃಗ. | ಮದಗಂಪಾವಿಡಿದೈದಿ | 
ಮದನನಯ ವನ ಕಾಣೊ ್ನ ಹೇ ಕಿತವಾ | 

ಮದವೇರಿ ತಲೆಬಾಗಿ | ಮೇದಿನೀ ನಿಟ್ಟಿಸಲಾಗಾ | 

ಮೃದು ವಾಕ್ಯಾ ದೊಳೆಮ್ಮಃ ವ್ಸ | ಅಥರಾಮೃತಾ ಭೋಜನಾ | 
ಒದಗಿ ಸಂತತಾವಿತ್ತು ಸ- ನ್ನಿಧಿ ನಮ್ಮನ್ನಗಲಿ ಕಲ್ಲೆದೆ | 


ಮುದದಿಯಾದಾನೆಂತೊ ಕೃಪಾಳು | ಹೇ ಕಿತವಾ |೨| 


ಉತ್ಸಲ ಶಾಮಲ ಮೋದವ್ಯಕ್ತ ಬಾವನ್ನವಾ ತೀಡಿ | 
ಅತ್ಯಮಲ ಪೀತಾಂಬರ ಸುತ್ತಿದಾ ಸುನೂಪುರ ರು- | 
ಣತ್ಕಾರದಿಂ ಮಿಂಂಚಿಪೆ ಮ್ಮಾ ಚಿತ್ತಾಶಿಖಿಗೆ ನೀಯೂಷಾ.. | 
ಸಕ p ಒಪ್ಪು | | pe ಕಿತವಾ 
ಮತ್ತೆವಕ್ಷದಾ ಶ್ರೀವತ್ಸಾ ಕೌತ್ಸುಭ ವೈಜಯಂತಿ ಶ್ರೀ- | 
ಮತ್ತುಲಸಿ ಘಮಘಮಿಸುತ್ತ ಹ ಮಧ್ಯ | 


ರತ್ತೂನ ಕಂಕಣ ಭುಜ ,ಶೇರ್ತಿಯಿಂದೊಪ್ಪು ವ ಪುರು- | 
ಹೋತ್ತಮನ್ನ ಬಣ್ಣಿಪಕುಂಟೀ | ಹೇ ಚಾ |! ೩ | 


ಹೆಂಗಳೆರೊಂದಾಗಿ ಅಂತರಂಗದರಸನಾಡಿದಾ | 

ಮಂಗಳ ಚರಿತ್ರೆಯಾ ಸಂಗೀತದಿ ಪೊಗಳುತಾ | 

ಕಂಗಳಜಲ ಉಕ್ಕುತ ಇಂಗಿತಜ್ಞ ದೇನನಂಗಾ | 
ಸಂಗದಾನಂದವಾ ನದು | ಹೇ ಕೆತವಾ | 

ಮಂಗಳ ವೇದಸ್ತೇಯಾರಿ ಶೃಂಗಾರಾಕೂರುಮ ನಮೊ | 
ಪೊಂಗಣ್ಣ್ಯಾ ನಾಸೀಳ್ದು ನಾರಸಿಂಹ ವಟು-| ಭಾರ್ಗವ ನಮೋ। 
ಅಂಗದಾಪಾರ್ಥ ಶಂಭೂ ತುರೆಂಗಸ ಪ್ರಸನ್‌ ವೇಂಕಟ | 


ತುಂಗಮಹಿಮಾ ನಮೋ ಎಂಬೆವೋ | ಹೇಕಿತವಾ | ೪॥ 


'ನಿಶೇಷ ಕೃತಿಗಳು 


ರಾಗ-ತೋಡಿ (ಭೈ 


೯೫ 
ಹರಿಪ್ರವಣರು ಗೋಪಾಲಕರು 


[ ವರುಣಪಾಶಬಂಧಮೋಚನ ] 
ರಫಿ) ಏಕತಾಳ (ಧುಮಾಳಿ) 


ಹರಿಪ್ರವಣರು ಗೋಪಾಲಕರು ತ್ರೀ- | 
ಹರಿಕಥಾಮೃತ ವ್ರತಸ್ತುತಿರತರು | ಪ 


ಕಾಂಬುದು ಕೇಳ್ತುದು ಕೊಂಬುದು ಕೊಡುವುದು 
ಸಂಭಾಷಣ ಪ್ರಾಣ ನಡೆ ಶ್ವಾಸ 

ಸಂಭ್ರಮಮ ನೋರಥಲ್ಕವಸ್ಥ್ಮಾತ್ರಯ 

ಅಂಬು ಜನಾಭನಿಗರ್ಪಿಷರು | a 


ಕರಣತ್ರಯವು ಸುಕೃತ ದುಷ್ಕೃತ ಬಂಧಕವು 

ಪರಮ ಪದವು ಸತ್ತಾತ್ರಯವು 

ಹರಿಯಾಧೀನವು ಸಿರಿಸರಸಿಜಭವ 

ಹರಸುರರ್‌ ಹರಿದಾಸರೆನುತಿಹರು | ೨ | 


ಗೋದೋಹನ ರವಿ ಉದಯ ದಧಿಮಂಥನ 
ಮೋದಗೃಹದ ಕೃತ್ಯಾದಿಯಲಿ 
ಶೀಧರಬಲಭದ್ರರೌದಾರ್ಯ ವಿಕ್ರಮ. 

ಆದರೆದಲಿ ನಿತ್ಯಪಾಡುವರು | ೩ | 


ಹರಿದಿನ ನಿರಶನ ನಿರ್ಜಲವ್ರತದಲಿ 

ಹರಿಜಾಗರ ಮಾಡಿ ವೃಜನಾಥ 

ವರಯಮುನಾ ಸ್ಮಾಸನ ಮಾಡುತಿರಲು 

ವರುಣದೂತರು ಕಟ್ಟ ಕೊಂಡೊಯ್ಯಲು | ೪ || 


ಪ್ರಸನ್ನವೆಂಕಟದಾಸರ ಹಾಡುಗಳು 


ಹೇ! ಕೃಷ್ಣ! ರಾಮು! ಎನುತ ಕೂಗಿದರು ಅ- 
ನೇಕಾರ್ತಸ್ವರಡಲಿ ಗೋನವಳರು 

ಶ್ರೀಕೃಷ್ಣ ಕೇಳಿ ವರುಣಾಲಯಕ್ಕೆ ದಲು 

ಶೀಕ್‌ ಕಂಡು ಪ್ರಣಮಿಸಿದಾ | ೫ || 


ತವಫಿತನರಿಯದೆ ದೂತರು ತಂದರು 

ಭವಹರ ತ್ರಾ ತ್ರಾಹಿ ಪಾಹಿಯೆನುತ 

ಸ್ತವಿಸಿದ ಈ ಘನ ಸವೆಯದ ತಪ್ಪು ಕ್ಷಮಿ- 
ಸ್ಕವಲೋಕಿಸು ನಿನ್ನ ಭಟನೆಂದು |೬| 


ಇಂದೆನ್ನ ಜನ್ಮ ಸಫಲವು ಸರ್ವಸಿದ್ಧಿ 

ಇಂದಿಗೆ ನಿನ್ನ ಪದವಾರಿಜವ 

ಹೊಂದಿದೆ ನಮಿಸಿದೆ ಮಹಿಮೆಯನರಿಯದೆ 

ತಂದರು ತಂದೆಯ ತಂದ ನಮೋ | ೭॥ 


ಬಲು ಅಪರಾಧವ ಕ್ಷಮಿಸು ದಯಾನಿಧೆ 
ಸಲೆ ನಿನ್ನಯ್ಯನ ಗ್ರಹಿಸು ಹರೆ 
ಸಲಹೆನ್ನನು ಎಂದು ಬಹಳ ಭಕುತಿಯಿಂದ 


ನಳಿನಭಪೇಶನ ಪೂಜಿಸಿದಾ lel 


ಎನ್ನೆ ಸಂಶಯವೆಲ್ಲ ದೂರವು ಯದುಪಕೆ 

ಧನ್ಯ ನೆನಿಸಿದೆ ತವಾರ್ಜನೆಯಿಂ 

ಎನ್ನುತ ಪುನಃ ಪುನಃ ಪ್ರಣಮಿಸಿ ರಮೆಯರ- 
ಸನ್ನನ ಪ್ರಸನ್ನೀಕರಿಸಿದನು |. 


ತಪ್ಪಜಿ plead WL lool 


ಓಫ್ಲಿ- ವಿಶೇಷ ಕೃತಿಗಳು ೪೩ 


ಅತ್ಯಾನಂದದಿ ನುಡಿದರು ನಿನ್ನ ಮಗ 
ಮುಕ್ತಾಮುಕ್ಕವಂದಿತ ಚರಣ 

ನಿತ್ಯಾನಂದನ ಈಶ್ವರತ್ವವ ನಾವ್‌ 

ಪ್ರತ್ಯಕ್ಷ ನೋಡಿದೆವೆಂದರವರು ॥ ೧೧ || 


ತನ್ನೀಶ್ವರೆತ್ವದ ಬಗೆಯನು ತಿಳಿಯಬೇ- 

ಕೆನ್ನುವ ನಿಜಭಕ್ತ ಗೋವಳೆರ . 

ಬಿನ್ನಹವಾಲಿಸಿ ಬ್ರಹ್ಮ ಹೃದದೊಳು 

ಚೆನ್ನಾಗಿ ಮುಳುಗಿಸಿ ತೋರಿದನು | ೧೨ || 


ಅನಿದ್ಯಾ ಕಾಮ್ಯಕರ್ಮವ ಮಾಡಿ ಬಲು ಬಲು 

ಹೇವದಿಂ ಸ್ಪರ್ಗಭನಕ್ಕೆದುತಿಹ 

ಪ್ರಾವೃತರ್ಹಳಿಯುವ ಮೌಸಿಜನಸ್ಮಳ ಶೆ 
ದೇವ ತೋರಿದ ಅಪವರ್ಗವನು ||೧೩ || 


ಅನಂತ ಛಂದಸ್ಸು ಗಳಿಂದ ಸ್ತುತ್ಯನನು 

ಆನಂದ ಜ್ಞಾನಮಯ ರೂಸನನು 

ಆ ನಂದೆಗೋಸರಾನಂದದಿ ಕಂಡರು 

ಆ ನಂದಯೋಗಮಯಗಾತ್ರಿತರು | ೧೪ || 


ಅತ್ಯದ್ಭುತ ಮಹಿಮಾತಿಶಯನ ಕೃಷ್ಣ 

ಸತ್ಯೇಶಭವ ವಿಪ್ರಾಹಿಸರಿಂ ನುತನು] 

ನಿತ್ಯಾನಂದ ಪ್ರಸನ್ರ್ತೈೆಂಕಟಿ ಕೃಷ್ಣ- 

ಭಕ್ತರು ಜೀವನ್ಮುಕ್ತ ರವರು Il 55 || 


೯೮ ಪ್ರಸನ್ನ ನೆಂಕಟದಾಸರ ಹಾಡುಗಳು 


ಬಂದೆ ಕೇಳೆ ಗೋವಿಂದನಾ 
(ಸತ್ಯಭಾಮೆ ತ್ರಿಕೃ ಷ್ಠ ರ ಸಂವಾದ) 
ರಾಗ- ಮಾರನಿ (ಜೀವನಪುರಿ) ತಾಳ-ಆದಿ (ತೀನ್‌ ತಾಲ) 


ಬಂದೆ ಕೇಳೆ ಗೋನಿಂಡ ನಾ | ಇಂದುಮುಖಿ ನಿದ್ರೆ ಬಿಟ್ಟು 
ಬಂದು ನೀ ಬಾಗಿಲ ತೆರೆಯೆ | 
ಗೋವಿಂದ ನೀ ಗೋವೃಂದೆ ಕಾಯಲು ಹೋಗು | ಪ 


ಸೋಮಕಖಳನ ಕೊಂದು ನೇಮದಿ ವೇದವ ತಂಡ | 
ತ್ರೀ ಮತ್ತಾ ,ವತಾರ ಬಂದೇನೆ | ; 
ಮತ್ಸ್ಯ್ಯನಾದರೆ ಆ ಮಹಾಂಬುಧಿಗೆ ಹೋಗು (We 


ಸಿಂಧುಮಥನಕಾಲಕ್ಕೆ | ವೃಂದಾರಕರಿಗೊಲಿದ | 
ಸುಂದರ ಕೂರುವ ಬಂದೇನೆ | 
ಸುಂದರ ಕೂರೂಮನಾಗೆ ಮಂದರ ಹೊರಲು ಹೋಗು || ೨॥ 


ಪ್ರಳಯಾಂಬುಧಿಗಿಳಿದೊಬ್ಬನ ಸುಲಭದಿ ಕೋರಿಲಿ ಸೀಳ್ದು | 
ಚಲುವ ವರಾಹ ಬಂದೇನೆ | 
ಚಲುವ ವರಾಹನಾದರೆ ಇಳೆಯ ಕೂಡ ಆಡ ಹೋಗು 1೩॥' 


ಸೊಕ್ಕಿ ಕಂಬಾ ಒದ್ದು ಗುದ್ದಿದ ರಕ್ಕಸನ ಕರಳಮಾಲೆಯ- | 
ನಿಕ್ಕೆದ ನರಹರಿ ಬಂಡೇನೆ | 
ಇಕ್ಕಿದ ನರಹರಿಯಾದಕೆ ಚಿಕ ,ವನೊಳಾಡ ಹೋಗು |೪| 


ಹೋಮವ ಮಾಡಿ ಮೀರಿದ | ಜು! ಸೊಕ್ಕು ಮುರಿದ | 
ನೇಮದ ವಾಮನ ಬಂದೇನೆ | 


ನೇಮದ ವಾಮನನಾದರೆ ನೇಮನಿಷ್ಠೆಗೆ ನೀ ಹೋಗು | ೫ || 
ಭೂಭಾರನಿಳುಹಿ ದ್ವಿಜರಿಗೆ ಶ್ರೀಭಾಗ್ಯವ ಕೊಟ್ಟಿ ಶೌರ್ಯ | 
ಶೋಭಿತ ಭಾರ್ಗವ ಬಂದೇನೆ | 

ಶೋಭಿತ ಭಾರ್ಗವನಾದರೆ ಆ ಭೀಷ್ಮನ ಅಂಜಿಸ ಹೋಗು ॥೬ || 


ವಿಶೇಷ ಕೃತಿಗಳು ಲೇ 


ಸೀತೆಗಾಗಿ ರಾವಣನ ಫಘಾತಿಸಿದೆ ಕೇಳೆ ವಾತ. | 
ಜಾತವಂದ್ಯ ರಾಮ ಬಂದೇನೆ 
ಜಾತವಂದ್ಯ ರಾಮನಾದರೆ ಸೇತುಬಂಧನದಲ್ಲಿರಹೋಗು |೭| 


ಸೋಳಾ ಸಾಸಿರ ಗೋಪೆರನಾಳುವ ಸುಪ್ರೌಢ ಶ್ರೀಗೋ- | 
| ಪಾಲಕೃಷ್ಣ ನಾನೇ ಬಂದೇನೆ | 
ಗೋಪಾಲಕೃಷ್ಣನಾಬರೆ ಗೋಪಾಂಗನೆಕೊಳಾಡ ಹೋಗು ಆ 


ದೃಢದಲ್ಲಿ ತಪವಿದ್ದ ಮಡದೇರ ಮಾನವ ಕದ್ದ | 
ಕಡು ಮುದ್ದು ಬುದ್ಧ ಬಂದೇನೆ | 
ಕಡುಮುದ್ದು ಬುದ್ಧ ನಾದರೆ | ಒಡನೆ ಏಥ್ಯವ ಫೇಳೆ ಹೋಗು |೯| 


ಪದುಮಾಗಂಧೆ ನಿನ್ನಾರತಿಗೊದಗಿದೆ ಬಿಂಕನಿನ್ಮಾಕ | 
ಕುದುರಿ ಏರಿ ಕಲ್ಕಿ ಬಂದೇನೆ | 
ಕುದುರೆ ಏರ್ದ ಕಲ್ಕಿಯಾದರೆ ಕದನಕ್ಕೆ ಜಾಣ ನೀ ಹೋಗು ॥೧೦ 


ವಲ್ಲಭನ ನುಡಿ ಕೇಳಿ | ನಲ್ಲೆ ಸತ್ಯಭಾವೆ ಹರಿಸದ | 
ಪಲ್ಲವಕೆರಗಿ ನಿಂದಾಳು | 
ಪಲ್ಲವಕೆರಗಿ ಪ್ರಸನ್ಸೈೆಂಕಟಿ ಜಿಲ್ಫಾನೆಂದರಿಯೆ ನೆಂದಾಳು | ೧೧ Il 


ರಾಗ-ರಾಮಕ್ರಿಯಾ (ಭೂಪ) ಅಟತಾಳ (ದೀಪಚಂದಿ) 


ಹೈಮಂತದ ಪ್ರಥಮ ನರಾಸದಿ | ತ್ರೀ- | 
ಸೋಮಶೇಖರನರ್ಥಾಂಗಿಯ ಹೊಂದಿ 
ಸೀಮಂತಿಫಿಯ ರರ್ಚಿಸಿದರಂದು | ನಿತ್ಯ | 


ಯಮುನೆಯ ವಾರಿಲಿ ಮಿಂದು | | 


900 


ಪ್ರಸನ್ನ ವೆಂಕಟದಾಸರ ಹಾಡುಗಳು 


ಮಳಲಗೌರಿಯ ಮಾಡಿ ನೋಂತರು | ಮಂ- | 

ಗಳ ಹವ್ಯಾನ್ನವನುಂಡು ಕಾಂತೇರು 

ಫಲಪ್ರಷ್ಟಗಂಧ ವರಾಲೆಗಳಿಂದ ಕೆಂ. | 

ದಳಿಲು ಧೂಸದೀಸ ಬಲಿಯಿಂದ || ೨ || 


ನಂದನಾತ್ಮಜ ತಮ್ಮ ಪತಿಯಾಗ | ಬೇ- 
ಕೆಂದುಮೆಯನು ಬೇಡಿದರಾಗ 

ಸುಂದರ ಕಾತ್ಕಾಯನಿಯರ್ಚನೆ | ಭಕ್ತಿ- | 

ಯಿಂದ ಪ್ರದಕ್ಷಿಣೆ ವಂದನೆ || ೩॥ 


ಉಚ್ಚಪಾಡಿ ಹರಿಗುಣ ಕೀರ್ತನೆ | ಮತ್ತೆ | 
ನಿಚ್ಚ ನಿಚ್ಚಂಬಿಕೆಯಳ ಪ್ರಾರ್ಥನೆ 
ಅತ್ಯಂತ ಯಾಚನೆಯ ತಿಳಿದನು | ಈ | 


ಅಚ್ಚು ತನಲ್ಲಿಗೆ ಬಂದನು ॥೪॥ 
ಯೋಗಿಜನೇಶ್ವರ ಕಂಡನು | ಅವರ್‌ | 

ನೀಗಿದಂಬರವೆತ್ತಿ ಕೊಂಡನು 

ಭಾಗ್ಯೆಯರ್‌ ಮಿಂದು ಬಾಹನ್ನಕಾ | ಕೃಷ್ಣ | 

ವೇಗದಿ ನೀಪವಡರಿ ನಕ್ಕ || ೫ || 


ಮೊಗುವ ಬಾಲೆಯರ ನೋಡಿ ನಗುತಿದ್ದ | ಬಲು | 
ಸುಗುಣೇರು ಬಸ್ತಿ ರಿಲ್ಲಿಗೆ ಎಂದ್ಕ 

ತೆಗೆದುಕೊಳ್ಳಿರಿ ನಿಮ್ಮಾಂಬರವೆಂದ | ನರ್ಮಂ- | 

ಗಳ ಮಾತಿಲಿ ಶ್ರೀಗೋವಿಂದ | ೬ | 


ನಿಮನಿಮ್ಮುಡಿಗೆಯ ನಿಮಗೀನೆ | ಬನ್ನಿ | 

ಶ್ರಮನೇಕೆ ನೀರೊಳಗೆ ನೀವೆ 

ಹಿಮವು ವೃತಸ್ಥೆಯರಿಗೆ ಕಷ್ಟ | ಅ- | 

ಕ್ರಮನಿನ್ನು ಅಕಟಾಯೆಂದನು ಕೃಷ್ಣ le | 


ವಿಶೇಷ ಕೃ ತಿಗಳು 


೧೦೧ 


ಕಾಮಜನಕನ ನರ್ಮಕೆ ನಾಚ |ಆ| 

ಕಾಮಿನಿಯರಿಗೆ ಕಾಮನು ಹೆಚ್ಚೆ 

ಶಾಮಸುಂದರ ನಿನ್ನ 0 ದಾಸೇರು | ಎಲೆ- | 

ಸ್ವಾಮಿ ನಾವು ವಿವಸ್ತೆಯರು | ಆ || 


ಅಚ್ಯುತ ನಮ್ಮು ಡಿಗೆಯ ನೀಡೈ | ಸಿ- | 
ಮ್ಮಿ ಚ್ಛಾ ನುಗೆಯರು ಈ ಕನ್ನೆ ಯರು ನೋಡೈ 


ಸಚ್ಚ ಸ ನಂದ ನಂದಜ ಸಾಕು | ಫೀ-| 
ವತ ಲಾಂಛನ ಬಿನ್ನ ಹ ಪರಾಕು | «| 


ಕೋಮಲೆಯರು ಬಲು ಶೋದೆವು | ಧರ್ಮ. | 

ಧಾಮ ಚಳಿಗೆ ಮುಟ ಗಾದೆವು 

ಸ್ವಾಮಿ ನಂದಗೆ ಹೇಳ್ಳೆ ವು ಕೇಳೈ | ನಿಮ್ಮ | 
ಉಂಟ ವಸ್ತ್ರ ವ ನೀಡೈ || ೧೦ | 


ದಾಶಾರ್ಹ ಕನ್ಕೇರಿಗೆಂದನು | ವೃ. | 

ಜೇಶಗೆ ಹೇಳಿ ಮಾಡುವುಜೀನು 

ದಾಸೇರಾದರೆ ಬನ್ನಿ ಬಳಿಗೀಗೆ | ನಿಮ್ಮ | 

ವಾಸಂಗಳನು ಕೊಡುವೆನು ಬ್ಯಾಗೆ | ೧೧ | 


ಶೀತದಿಂದೆರಡು ಅಂಗೈ ಹಚ್ಚಿ | ರತಿ. | 


ನಾಥನ ಸದನದ ಕದ ಮುಚ್ಚಿ 


ಸೋತು ಲಜ್ಜೆ ಯನೀಗಿ ಮುಖದಲಿ | ಕಾಳಿಂ- | 
ದೀತೀರ್ಥ ಉಳಿದು ಹರಿಯಿದ್ದ ಲ್ಲಿ | ೧೨ Il 


ಬಂದು ಭೂರುಹದೆಡೆಗೆ ನಿಂತಿಹ | ಬಂದ | 

ಸುಂದರಿಯರ ಭಾನ ತಿಳಿದಿಹ 

ಇಂದುಮುಖಯರ ದಿವ್ಯಾಂಬರ | ತನ್ನ. | 

ಸ್ಕಂಧದಲಿಟ್ಟಿ ವಿಶ್ವೇಶ್ವರಾ | ೧s || 


ಪ್ರಸನ್ನೆವೆಂಕಟಿದಾಸರ ಹಾಡುಗಳು 


ಸ್ನೇಹಾನಲೋಕದಿ ನೋಡಿದಾ | ವಸ್ತ್ರ! 

ದೇಹಿಕರೊಳು ಮಾತನಾಡಿದ 

ಹೇ ಹರಿಣಾಕ್ಸೇರೆ ಕೇಳಿರೆ | ಅಂಬಿ-| 
ಇಹೇಲನವ ಮಾಳ ಚಲುನೆಯರೆ 


ನಗ್ನ ಮಿಂದಸರಾಧ.ಕ್ಷವಿಸೆಂದು | ಕರ- | 
ಯುಗ್ಮವ ಮುಗಿದು ಬೇಡಿರಿ ಬಂದು 
ವಿಪ್ನೇಶನಮ್ಮಗೆ ಬೇಡಲು | ನಿಮ್ಮ. | 
ನರ್ಫಾಂಬರವೀವೆ ಈಗಲು 


ಹೇಳಿ ಸೆಲದೆರೊಂದು ಕರದಲಿ | ಇಂದು. | 
ಮಳಿಯರ್ಥಾಂಗಿಗೆ ನಮಿಸಲಿ 
ಶ್ರೀಲೋಲನವರ ತಿರಸ್ಕರಿಸಿದಾ | ಎರಡು | 
ತೋಳೆತ್ತಿ ನಮಿಸಿ ಸಸ 


ಎಂದ ಮಾತಿಗೆ ಲಜ್ಜಿ ಸಿದರು | ಬಾಹು- | 
ದ್ವಂದ್ವವೆತ್ತ್ಯ್ಯಭಿವಂದಿಸಿದರು 
ಇಂದಿರೇಶಗೆ ವಸ್ತ್ರ ಬೇಡಲು | ಪ್ರೀತಿ- | 
ಯಿಂದಿತ್ತ ಬೇರೆ ಬೇರೆ ದಯಾಳು" 


ತಮ್ಮ 'ತಮ್ಮಾಂಬರವನು ಉಟ್ಟಿರು | ಶ್ರೀ | 
ಹ ಕನಲಿ ದೃಷ್ಟಿಯಿಟ್ಟರು 
ಸುಮುಖವ ಲಜ್ಜೆಯಿಂದೀಕ್ಷಿಸಿ | ಶ್ರೀ- | 
ರಮಣನ ಸಂಗವನೇಶ್ಷಿಸಿ 


ನವಸಂಗಮದೋರೆನೋಟದಿ | ಅಂ- | 
ಭ್ರವನಜ ಸ ಸ್ಪ ರ್ಶೇಜ್ಸೆ ಯನು ಹೊಂದಿ 
ಯುವತೆ ವ್ರತಸ್ಥ ರ ನೋಡಿದ | ಸಂ- | 
ನವರಸವಾರ್ಧಿಲಿ ರಮಿಸಿದ 


| ೧೪ | 


| ೧೫ | 


| ೧೬ || 


Il ೧೭॥ 


| ೧೮ || 


| ೧೯ | 


ವಿಶೇಷ ಕೃತಿಗಳು ೧೦ 
ವೇದೋಕ್ತಿಯಂತೆ ಕಾಮಿನಿಯರ್ಕಾಮ | ವಿತ್ತ | 
ವೇದೇಶ್ವರನು ಪೂರ್ಣಕಾಮಾ 

ಬೋಧಿಸಿದನು ತನ್ನರ್ಚನೆ ಫಲ | ಪ್ರಾಸ್ತ- | 

ವಾದುದು ನಡೆಯೆಂದ ಶ್ರೀಲೋಲ || ೨೦॥ 


ನಂದಜನಾಜ್ಞ ದಿ ಬಂದರು | ತಮ್ಮ | 

ಮಂದಿರಕೆ ಚಂದ್ರಮುಖಯರು 

ಸುಂದರ ಸ್ರಸನ್ನೆಂಕಟೇಶನ | ನಂಬಿ. | 

ನಂದಿಸಿದರು ಕ ಕನ್ಯೆ ರನುದಿನ | ೨೧ | 


ನೇಣ ಗೋಪಾಲನ ನೇಣಂ ವರ್ಣಿಪರು 
[ ಮೇಣ ಲೀಲೆ ] 
ಶಾಗ-ಕನ್ನಡಗೌಳ (ಭೈರವಿ) ಅಟಿತಾಳ (ಕಹರವಾ) 


ವೇಣು ಗೋಪಾಲನ ವೇಣು ವರ್ಣಿಪರು 

ಜಾಣೆ ಗೋಪೇರೆಲ್ಲ ಗಾನಾಮೃ ತವುಂಡು 

ಬಾಣಸಂಚಕರ ಬಾಣದಟ್ಟು ಗಳಿಗೆ 

ಪ್ರಾಣ ತ ಧ್ಯಾನಿಪರು |! ಪ 


ಎಳೆನೇಸರ್ಗಳ ಬಳೆಗವಂತಿಸ್ಪ 

ಹೊಳೆವ ರತುನ ಮೌಳಿ ಕುಂಡಲ್ಲ ಆ 

ಬೆಳಗಲಿಹ ಕಸೋಲದ ಕಾಂತಿ ಪ- 

ವಳದುಟಿಯಲ್ಲಿ ಬಿಂಬಿಸಲು 

ನಳಿನದಳವ ಸೋಲುವ ನೇತ್ರಭ್ರೂ 

ವಿಲಾಸಾಪಾಂಗದಿ ಕೊಳಲನಾದಿಸ 

ತಳಿರು ಬರು ಮಲ್ಲಿಗೆದಂಡಿ ಗೊಂ- 

ಚಲುಗಳ ಗುಂಜೆದೊಂಗಲಿನ |೧| 


೧೦೪ 


ಪ್ರಸನ್ನ ವೆಂಕಟದಾಸರ ಹಾಡುಗಳು 


ವಾಮ ಬಾಹುವಿನಲಿ ವಾಮಗಂಡಾವಿಟ್ಟು 
ಹೇಮವೇಣೂರಂಧ್ರವಾ ಮುಟ್ಟಿ ಅಂಗುಲಿ 

ನೇಮದಲಿ ಸರಿಗಾಮಸಧಾನಿ 

ಆ ಮಂಜುಳಸ್ವರ ನುಡಿಸಲು 

ರಾಮೆಯುಂಬಾಧರ ಸೋಮರಸಾವನ್ನು 

ಪ್ರೇಮದಿ ಸವಿವ ಶ್ರೀಮುದ್ವೇಣುವಿಲಿ 

ಈ ಮಹಾಭಾಗ್ಯವ ಕಾಮಿನೇರ್ನೋಡಿರೆಂ- 

ದೂ ಮಾತನಾಡುವರ್‌ ರಾಮೇಯರು Il ೨ || 


ಬ್ರಹ್ಮಗಂಧರ್ವಗಾನ ವೂರುವಾ ಗೀತಾ 

ಅಮರ ಗಂಧರ್ವರಮುರನಾರೇರು 

ಉಮ್ಮಯದಿಂ ಕೇಳಿ ಸಮ್ಮೋಹಿಸಿದರು 

ಈ ಮಹಿಯಾ ವೃಜರಮ್ಮಣೇರು 

ಬ್ರಹ್ಮಗಚ್ಚರಿಯ ರಮೆಯರಸನ್ನ 

ಸನ್ಮಾರ್ಗಿಯಾ ವೇಣು ಸುಮೂರ್ಛೆಯಿಂ ಕೇಳಿ 
ಸುಮ್ಮಗಸಕ್ಷಿಗಳ್‌ ತಾಮ್ಮರುಳಿಟ್ಟಿವು 

ರಮ್ಮಾರಣ್ಯದಿ ತಂತಮ್ಮೊಳು | ೩ || 


ಚೂತಪ್ರ ವಾಳಾಬರ್ಹೋತ್ಸ ಲತಾವರೆ 

ಪ್ರೀತಿಲಿ ಮೂಡಿದ ನಾಥಗೋಪಾಲನ 

ಗೀತಕೆ ಭೂರುಹವ್ರಾತ ಲತೆಗಳು 

ಸೋತು ಅಶ್ರುಮೋಕ್ಷವಾತವವು 

ಆತನ ನೀಲ ಜೀಮೂತಾಂಗ ವೀಕ್ಷಿಸಿ 

ಪೂತ ನವಿಲ್ಲಳ ಯೂಥವು ನರ್ತಿಸೆ 
ಶ್ರೋತರಕಮೃತವಾತ ಹುಲ್ಲೆಗಳು 

ಜಾತಾನಂದದಿಂದ ಕೂತವಂದು : |೪| 


೧೪೨. ವಿಶೇಷ ಕೃತಿಗಳು 


ಗೋವಿಂದಾಟವಿಲಿ ಗೋವಿಂಡುಗಳನು 

ಕಾವುತ ಸ್ಪರ್ಣಮಯಾ ವೇಣು ನಾದಿಸೆ 

ಆವು ಕೆನಿಗೊಟ್ಟು ಯಾನಸನಂ ಕಚ್ಛೈ- 

ತಾ ವತ್ಸವಂ ಬಿಟ್ಟು ಹುಚ್ಚನಿಟ್ಟು 

ಆವೇಕ್ಷಿಸಿ ಕೃಷ್ಣಲಾವಣ್ಯಸುಥೆಯ 

ಸೇವಿಸಿ ನೇತ್ರದಿ ತೀವಿದಾನಂದದಿ 

ತಾವಶ್ರುಗರೆದವು ಭಾವುಕ ಜನರ 

ಭಾವದಿ ಲಾಂಗೂಲಗ್ರೀವವೆತ್ತಿ | ೫॥ 


ದೇವನಾರಿಯರ ನೀವಿ ಸಡಿಲ್ಲುವು 

ಭಾವೇರ ಮುಡಿಯ ಪೂವು ಚಲ್ಲಿದವು 

ಭಾವಜನಂಬಿಗೆ ಆ ನೆಂಗಳುಚ್ಚಿಟ್ಟು 

ಶ್ರೀನೇಣುವಿನ ಫಸನಮುಂಡು 

ಗೋವೇರ ಸುಕೃತ ದಾವದೊ ರಂಗನ್ನ 

ಸೇವೆಗೆ ಸನ್ನದ್ದಳಾ ವೇಳೆ ಕಾಳಿಂದಿ 

ತಾ ವೇಗಬಿಟ್ಟೂರ್ಮಿ ಬಾಹ್ಟಿಂದಲಪ್ಪಿದಳ 
ದೇವನಂಫಭ್ರ)ವನಜಾನನಂದು | & | 


ಶ್ರೀವರ ತ್ರೀಕೃಷ್ಣಾಬಿನಿಯ ಸಂಚರಿ- 

ಸುವಾಗ ಪಾದರಾಜೀವದ ಗಂಧವು 

ಭುವಿಯ ತೃಣಾದಿ ಸವ್ಯಾಪಿಸಿರಲು 

ದೇವ - 

ಗ್ರೀವ ಕುಚದಲಿಟ್ಟು ವಾಸುದೇವನ 

ಪಾವನಚಾರಿತ್ರೆ ಭಾ ಗಾ 

ಗಾವಳಿಮಾರ್ಗದಿ 1 ಶೋವಿದಕ್ಕೆ (ಳಿದರ್‌ 

ದೇವಗಂಧರ್ವರ ಠೀವಿಯಲಿ || ೭॥ 


ಗಿರಿ ಪ್ರಸನ್ನವೆಂಕಟಿದಾ ಸರ ಹಾಡುಗಳು 


ಮೇಘಶ್ಕಾಮಲನ ರಾಗರಸಾಮೃತ 

ಭೂಗಗನಾ ತುಂಬಲೂಗ ದೇವರ್ಕಳು 

ಆಗಸದಿಂ ಪೂಮಳೆಗರೆದರರ್ಥಿ- 

ಯಾಗಿರೆ ಸಾಧುಗಳಾಘ ಕಂಡು 

ಮೇಘಾಳಿ ರಂಗನ ಮೇಗಾತಪತ್ರಂಗ- 

ಳಾಗಿರ್ದವಲ್ಲಿಯ ಗೋಗೋಪಸ ಗೋವೇರು 

ಆ ಗೋನರ್ಥನಾದ್ರಿ ಭಾಗಥೇಯಕೆ ತಲೆ- 

ದೂಗಿದರು ಸ್ಪರ್ಗಾಗಾರೆಂದು | ಆ | 


ಅನೆಂತ ಬೊಮ್ಮಾಂಡವನ್ನಾಳ್ಗೆ ದೇವ ಗೋ- 
ಕಾನನ ದಾಟನೆ ಗೋನೀಕ ರಕ್ಷಣೆ 
ಮಾಠವಳೀಲೆಗದೇನು ಭೂಷಣವೋ 
ತಾನಣ ನೊಡನೆ ನಿನೋದಕ 
ಆ ನಂದಯಶೋದೆಯ ಸೂನುನೆನಿಸಿದ 
- ಆನಂದಶತಕ ನಾನಾದಿಜನಕ 
ಶೀನಾಥ ಗೋಪಕಾವೂೊನೇಯರಾಳ್ವ ದ- 
ಯಾನಿಥೆ ಪ್ರಸನ್ವೆಂಕಟ ಕೃಷ್ಣ | ¢ | 


* ಮುಹಾಬಾಹಂಶಾಲಿ ಕೇಳು 
[ ಸತ್ರದಡಿಗೆಯ ಊಟ ] 


* ಇದು ಭಾಗವತದ ಕಥಾಭಾಗವು. ಕೃಷ್ಣನು ಒಂದು ದಿನ ಗೋಪರೊಡನೆ 
ಅಡವಿಯಲ್ಲಿ ನಿಹಾರಗಯ್ಯುುತ್ತಿದ್ದಾಗ ಗೋಪರು ಹಸಿವೆಯಿಂದ ಬಳಲುತ್ತಾ 
ಬಲರಾಮ ಕೃಷ್ಣರಿಗೆ ಅನ್ನವನ್ನು ಕೇಳಿದರು. ಬ್ರಾಹ್ಮಣ ಸ್ತ್ರೀಯರನ್ನು ಉದ್ಮರಿ 
ಸುವ ಕಾಲನಿದೆಂದು ಕ ಷೃನು, ಗೋಸರನ್ನು ಸಮೂಸದ ಆಂಗಿರಸವೆಂಬ ಸತ್ರವನ್ನು 
ನಡೆಸಿರುವ ಬ್ರಾಹ್ಮಣರ ಕಡೆಗೆ ಕಳಿಸಿದನು. ಅಜ್ಞ್ಞಾನಿಗಳಾದ ಆ ಬ್ರಾಹ್ಮಣರು 
ಗೋಪರನ್ನು ತಿರಸ್ಕರಿಸಿದರು. ನಂತರ ಬ್ರಾಹ್ಮಣ ಸ್ತ್ರೀಯರೆಡೆಗೆ ಹೋಗಿ ಆ 
ಗೋಪರು ಅನ್ನಬೇಡಲು ಯಜ್ಞ ಕ್ಕಾಗಿ ತಯಾರಿಸಿದ ಅನ್ನವನ್ನಿತ್ತರು. ಅವರ ಭಕ್ತಿಗೆ 
ಪ್ರ ೃಷ್ನಮುಚ್ಛಿದ : 


ಶೇ ಷ.ಕ್ಚತಿಗಳು ೧೦೭ 


ರಾಗ- ಸೌರಾಷ್ಟ್ರ (ಬಾಗೇ ಏಕತಾಳ (ರುಪ್‌) 
ಮಹಾಬಾಹುಶಾಲಿ ಕೇಳು ರಾಮಾ ರಾಮಾ | ದುಷ್ಟ- 
ದಾಹಕ ಶ್ರೀಕೃಷ್ಣ ಕೇಳ್‌ ಪೂರ್ಣಕಾಮಾ 


ಬಹಳ ಬಾಧಿತರಾದೆವು ಕ್ಷುಥೆಯಲೀಗ | ನಿರು- 
ವಾಹಾ ನಮ್ಮಿಂದಲೆಂದರ್‌ ಗೋವರಾಗ Il ೧ || 


ಹೀಗೆಂದ ವಿಜ್ಞಾ ಪನೆಯೆ ಕೇಳಿ ಶೌರಿ. | ದಯಾ- 

ಸಾಗರ ನಿರೂಪಿಸಿದ ದುಃಖಹಾರಿ 

ಯಾಗಶಾಲೆಯಲ್ಲಿ ಸತ್ರನೆಂದು ನೀವು | ಹೋಗಿ 
ಯಾಗಿಗಳಿಗನ್ನ ಬೇಡಿ ಸೇಳ್ದೆ ವಾವು ರ 


ಯಜ್ಞ ಪಕಿಯಾಜ್ಞೆ ಯಿಂದ ಯಜ್ಞಕ್ಕದಿ | ಬುತ್ತಿ- 

ಜರ್ಗೆ ಅನ್ನವ ಬೇಡಿದರ್‌ ಸುವಿನಯದಿ 
ಸ್ವರ್ಗಕಾಮಾಕರ್ಮರವರು ಮತ್ತರಾಗಿ | ಬಾಲ- 

ಕರ್ಗೆ ಗರ್ಜಿಸಿದರು ವಿನಯವಾ ನೀಗಿ | ೩ || 


ಕಾಲವಲ್ಲವೆಂದು ನಾಸ್ತಿಕರು ನುಡಿಯಲು | ಗೋ- 
ಪಾಲಕರು ೭ಬಗಿಬಂದು ಹರಿಗೆ ಹೇಳಲು 

ಇಲೆಯರ್ಗೆ ಬೇಡಿ ಪುರುಷರನ್ನು ಬೇಡದೆ | ಯಾಗ- 
ಶಾಲೆಗೈದಿ ಪುನರಪಿ ಅನ್ನೆ ಬೇಡಿರೆಂದ | ೪ || 


ಕೃಷ್ಣನಾಜ್ಞೆ ಕೇಳಿ ಬಾಲೆರು ಹೃಷ್ಟಮನದಲಿ | ಶ್ರೀ | 
ಕೃಷ್ಣನ ಸಂದರ್ಶನಾಶೆ ಮಾಳ್ಕ ಭರದಲಿ 

ಮೃಷ್ಟೋದನ ಭಕ್ಷಪಾಯೆಸಾಜ್ಯ ಶ್ಲೀರವು | ಯ- 

ಥೇಷ್ಟ ಶಾಕಪಪ್ಪಡಪಳಿದ್ಯಾದಧಿವ್ಯಂಜನವು | ೫ || 


೧೦೪ 


ಪ್ರಸನ್ನ ವೆಂಕಟದಾಸರ ಹಾಡುಗಳು 


ತಂಡತಂಡದ್ದರಿವಾಣಗಳ ಜಷಕದೊಳೆಗೆ | ತುಂಬಿ- 


ಕೊಂಡು ಬಂದರಿಂದುವದೆನೇರ್ಹರಿಯಿದ್ದೆಡೆಗೆ 
ಗಂಡರ ಮಕ್ಕಳ ಆಪ್ಪರೆಲ್ಲರ ಬಿಟ್ಟು | ಶ್ರೀ-1 
ಪುಂಡರೀಕನಯನನಂಭ್ರಿಯಲ್ಲಿ ಚಿತ್ತಿಟ್ಟು | ೬ | 


ಬ್ರಾಹ್ಮಣಿಯರು ಷಡ್ರಸದನ್ನ ತಂದು ನಮಿಸಲು | ಪರ. | 
ಬ್ರಹ್ಮನುಂಡ ಗೋಪಾಲಕರ ಕೂಡಿ ದಯಾಳು 
ಬ್ರಹ್ಮಜ್ಞನಾರಿಯರ ಭಕ್ತಿರಸವನುಂಡನು | ಅವರ್ಗೆ. | 
ಬ್ರಹ್ಮನಿರ್ವಾಣವನಿತ್ತ ಪುರುಷಶೌಂಡನು || ೭॥ 


ಮತ್ತೊಬ್ಬಳು ಬಾಹನ್ನಕ ಗಂಡ ತರುಬಲು | ಆಕೆ | 
ಮುಕ್ತಿಪತಿಯ ನೆನೆದು ತನ್ನ ಪ್ರಾಣಬಿಟ್ಟಳು 

ಇತ್ತ ಯಜ್ಞನತ್ನಿಯರನ್ನವಿತ್ತು ಕೃಷ್ಣನ | ಗುಣ. |. 
ಕೇರ್ತಿನೆ ಪಾಡಿ ಸರವಶದಲ್ಲಿದ್ದರಾ ದಿನ | ಆ || 


ಗೋಗೋವರ ಬೆರಿಸಿ ಕೃಷ್ಣ ವೃಜಕೆ ತೆರಳಲು | ಈ. | 
ನಾಗಗಮನೆಯರ್ಹೆಜ್ಜೆ ಮುಂದಕ್ಕೇಳದಿರಲು 

ಯೋಗಿಧ್ಯೇಯ ನಿಶ್ಚನಾಥನವರ ಮನ್ನಿಸಿ | ಪೋಗ- | 

ಲಾಗ ನಾರಿಯರ ತಮ್ಮ-ತಮ್ಮ ವಾಟ ಹೊಂದಲು [|೯| 


ಯಜ್ಞದೀಕ್ಷ ಮುನಿಗಳೆನರ ಭಾವವರಿತರು | ತಮ್ಮ | 
ಅಜ್ಞವೃತ್ತಿಯನ್ನು ವೈರ ಖಿನ್ನರಾದರು 
ಯಜ್ಞೇಶ್ವರರಿಗೀಶ್ವರನಾವಜ್ಞ ಮಾಡಿದ | ಅನ- | 
ಭಿಜ್ಞರಾವು ನಮ್ಮ ಕರ್ಮಧಿಗಧಿಗೆಂದರು | ೧೦ || 


ತಮ್ಮಹೆಂಗಳ ಸುಕೃತಕ್ಕೆ ಒಪ್ಪಿ ಕೊಂಡರು | ಇನ್ನು | 
ನಮ್ಮ ಜ್ಞ್ಞಾನಯೋಗ ತಪವು ಸುಡುಸುಡೆಂದರು 
ಬ್ರಾಹ್ಮಣರು ಪಶ್ಚಾತ್ತಾಪರಾಗಿ ನುಡಿದರು | ಪೂರ್ಣ. | 
ಬ್ರಹ್ಮಪ್ರಸನ್ಮೈಂಕಟ ಕೃಷ್ಣನ ಒಲಿಸಿಕೊಂಡರು ॥ ೧೧ || 


ನಿಸ ಹ್ರತಿನನು 2... ಪ ೧೦೯ 


ಕಾಮನಯ್ಯನ ಕಾಮಿನಿಯಂರ 
[ ರಾಸಕ್ರೀಡೆ] 


ಠಂಗ- ಕೇದಾರಗೌಳ (ದೇಸ್‌) ತಾಳ-ಜಕ್ಕಣಿ (ದಾದರಾ) 


ಕಾಮನಯ್ಯನ ಕಾಮಿನಿಯರ 

ಕಾಮುಕ ಭಕ್ತಿಯೆ ಮುಕ್ತಿ 

ಸೋಮ ಕುಲಾಬ್ಬಿ ಸೋಮ ನೀರದ 

ಶಾಮನ ಪ್ರೇಮಪಾತ್ರರು | ಪ 


ಮುಗ್ಧಾಂಗಿಯಳ ಮುಖವನು ಪ್ರಿಯನು 

ಸ್ನಿಗ್ಧ ಸುಹಾಸದಲಿ ಚುಂಬಿಸುವಂತೆ 

ದುಗ್ತಾಬ್ಲಿಯ ಜಾತನುದಯೆದಲಿ ಪ್ರಾಕ್‌- 

ದಿಗ್ವಧು ಲಗ್‌ ಮಲಯ. 

ಸುಗಿ ಯಾಯಿತು ಗೋಪಾಲಕರ ವಧು- 

ವರ್ಗಕೆಯೆಲ್ಲ ಕಬ್ಬು ಬಿಲ್ಲಿನವನ ಸು- 

ವರಾರ್ಗಣಕ್ಕ ಮರುಳುಗೊಂಡರಾಗನರ್‌ 
ಉಗ್ಗಡ ವೇಣುನಾದಕ್ಕೆ | ೧ 


ಕುಸುಮತರುಲತಾಖ್ಯ 

ಶಿಶುಗಳಿಸೆವ ಕರಸ್ಸರ್ಶದಿಂದಲಿ 

ಶಶಿಯು ಪರಾಮೃಶನ ಮಾಡಿ 

ಸುಸುಖವೀವ ತೆರದಲಿ 

ಪಸರಿಸಿದನು ಶೀತ ಕಿರಣಗಳ” 

ಬಿಸಜಸಖನ ತಾಪವಡಗೆ 

ಶಿಶಿರ ಯತುವಿನ ಯಶಸು ವನದಿ 

ಶಶಿಮುಖಿಯರೆದೆಗೆ ಇಸಿತು |೨| 


೧೧೦ ಖ್ರೈಸನ್ನವನೆಂಕಟದಾಸರ ಕಾಯಗಳು 


ತ್ರೀಕರನವಾರುಣ ಕುಂಕುಮದಿಂದ 

ಲಕುಮಿ ಮುಖವು ಒಪ್ಪುವ ತೆರದಿ 

ಸುಕಲಾನಿಧಿಯ ಬಿಂಬವ ವನದಿ 

ಶ್ರೀಕೃಷ್ಣ ಕಂಡು ವೇಣುವನು 

ಬೇಕಾದ ವಾಮದೃಶೆಯರಿ ಗೋಸುಗ- 

ನೇಕ ಮಂಜುಳ ರಾಗಂಗಳ ನುಡಿಸಿದೆ 

ಆ ಕಾಂತೆಯರಾಗ ಕೇಳಿದರು ಮಾರಸಾ- 

ಯಕದಿ ಉರುಚಿತ್ತನೇಗದಿ ॥೩॥ 


ನೂಕಿ ಲಜ್ಜೆಯನು ನಡಿದರೆಲ್ಲಾರು 
ಶ್ರೀಕಾಂತನನ್ನೊಡಗೂಡಲಾಗಿ ಮನೆ. 

ಯಾ ಕೆಲಸವನು ಬಿಟ್ಟು ಮೋಹಿಸಿದರ್‌ 

ಮಕ್ಕಳು ಸ್ವಕೀಯ ಪುರುಷರ 

ಆಕಳ ಕರಿಸಿ ವೃಷಕ ಮುರುವ- 

ಹಾಕಿ ಶಿಶುಗಳಾಕ್ರೋಶವ ಕೇಳಜಿ 

ತೋಕಕೆಂದಳತಿ ಮಾನವೆತ್ತಿ ಕೊಂಡು 
ರಾಕಾಚಂದ್ರಾಸ್ಕೆಯರು ನಡೆದರು | ೪ | 


ಕರೆದ ಹಾಲ ಬಿಸುಟು ತಮ್ಮಯ 

ತರಳರ್ಗೆ ಮೊಲೆಪೂರ್ಣ ಕೊಡದೆ 

ಪರಿವೇಷಣವ ಮಾಡುತ ಬಿಟ್ಟರು 

ಹರಿಯ ಕೊಳಲ ಧ್ವನಿ ಗೇಳಿ 

ಕರವಲಯವ ಕಾಲಿಗಿಟ್ಟು ಕೊಂಡು 

ಚರಣ ಭೂಷಣ ಕೈಗೆ ಸಿಕ್ಕಿಸಿ 

ಕರಣಕುಂಡಲ ನಾಸದಲಿಟ್ಟು 

ಬರಿಯ ಮೂಗುತಿ ಕಿವಿಗಿಟ್ಟು 1೫॥ 


ನಿಶೇಷ ಕೃತಿಗಳು 


೧೧೧ 
ಕೊರಳಮಾಲೆಯನೆ ಕಟಿಗೆ ಸುತ್ತಿ 
ಕೊರಳಿಗೆ ಕಾಂಚೀದಾಮವ ಹಾಕಿ 
ನೆರೆ ನಿನಾರಿಸುನರನು ನೂಕಿ 
ಸರಮಪುರಷನೈದಿದರು 
ಭವನಧವನಬಿಟ್ಟು ಸಿರಿ ಪರಾ: 
ಧವನ ಭಕುತಿ ನಟ್ಟು ವಿರಹದಾ- 
ಹದಿ ನೊಂದು ನಿಷ್ಣುಭಾವುಕೆ- 
ರವರು ವೇಣುರವರಸ- || ೬ || 


ಸವಿದು ಪ್ರಿಯನಿಯೋಗ ದುಸ್ಸಹ 

ಲವ ಯುಗವೆಂದು ಗುಣತ್ರಯಂಗಳ 

ಹವಣ ಮುರಿದು ಜಾರಭಕುತಿ- 

ಭಾವದಿ ಅಚ್ಯುತನ ನೆನೆದರು 

ಅವ್ಯಕ್ತ ಪ್ರಮೇಯ ಗುಣಗಣಾಬ್ಬಿಯು 
ಸುವ್ಯಕ್ತಮಾಡಿದ ಕಾಮಿಸಿಯರ್ಗೆ ಸ್ನೇಹ 
ನವ್ಯನವ್ಯಸುಖನವರ್ಗಿತ್ತ ನಿರ್ಲಿಪ್ತ | 
ಭಾವ್ಯಜ್ಞಾ ನಾತ್ಮಮೂರುತಿ ದೇವಾ | ೭ | 


ದಿವ್ಯಜ್ಞಾನವು ಭಕ್ತಿಭರಿತಗೋವರ್ಗೆ 

ದಿವ್ಮ ಜ್ಞಾ ನೋಸದೇಶಪನು ಮಾಡಿದ 

ದಿವ್ಯಜನ ಗುರು ಮೋಹಿಸಿದನು ಕಾ- 

ಮವ್ಯಥೆ ಉದ್ರೇಕವಾಗುವಂತೆ- 

ಆ ಗೋಸನಾರಿಯರ ನೋಡಿ ಮುಕುಂದ 

ಈಗಾಗ ಮನನೇಕೆಂದ ನಿಮಗೆ ಭೀಕರ- 
ದಾಘೋರರಾತ್ರಿಲಿ ದುಷ್ಟನಿಹಾರಪು 

ನಾಗಾರಿ ಮಧ್ಯೆಯರ್ಗುಚಿತವಲ್ಲ | ೮ || 


೧೧೨ ಪ್ರಸನ್ನನೆಂ ಕಟದಾಸರ ಹಾಡುಗಳು 


ಬೇಗದಿ ನಿಮ್ಮಾಪ್ತರು ಅರಸಿ ಕಾಣ- 

ದಾಗಿದ್ದು ಖೇದ ಮಾಳ್ಪುದೇ ಅಧರ್ಮವು: 

ಸಾಗಿ ಬಂದುದಕೆ ಕಂಡಿರಿ ನಮ್ಮನು 

ಪೂಗೊಂಚಲು ತರುಲತೆಗಳ 

ರಮ್ಯವನವು ಪಲ್ಲವಶಾಖೆಕುಂಜ 

ಧರ್ಮಾನುಜಾವೇಗ ಸೌಂದರ್ಯ ನೋಡಿ 

ನಿಮ್ಮ ಮುಖಭಾಲಕಾರ್ಕ ದೀಪದಲಿಯೆ 
 ಸಿಮ್ಮಾಳ್ವತ್ತೆಮಾನ ಪುರುಷರ 1೯| 


| ಸಮ್ಮತವಲ್ಲ ಉಸೇಕ್ಷೆಯು ಸ್ತ್ರೀಯರ 
ಜನ್ಮಕೆವರ್ಯರ ಸೇವೆಯೇ ಮುಖ್ಯವು 
ಧರ್ಮವಲ್ಲನ್ಯ ಪುರುಷರ ಸೇವೆಯು ಸಖ್ಯ 
ಸಂಭಾಷಣ ಸಹವಾಸವು 
ನನ್ನೀಕ್ಷಣ ಶ್ರವಣ ಕೀರ್ತನೆಧ್ಯಾ ನದ 
ಪುಣ್ಯವೆ .ಅಧಿಕವಾಮದಸೇವೆಗೆ 
ಸನ್ನಿಕರ್ಷಣ ಫಲವಧಿಕವಲ್ಲ | 
ಇನ್ನೈದಿರೆಂದು ಹರಿ ನುಡಿದರೆ 1೧೦॥ 


ಕನ್ಯೆಯರಿಗೆ ಹೃತ್ತಾ ಸವಡರಿತು 
ಇನ್ನೇಕೀಜನ್ಮನೆನುತಾರ್ತಸ್ವನದಿ 
ಚಿನ್ಮಯ ಹರೆ ವ್ಯರ್ಥವಾಯಿತು ಎಂದು ವಾಕ್‌. 
ಸನ್ನಿರೋಧರಾಗಿ ತಲೆಬಾಗಿ ; 
ಕಣ್ಣಿಲಿ ಅಶ್ರುತುಂಬಿ ಬಂದು ಧಾರಿಟ್ಟಿ ವು 
ಪೊನ್ನ ಗೊಡಮೊಲೆಯ ಗಂಧಾನುಲೇಷದ 

| ಹೊನ್ನೆಕುಪ್ಪ ಸವ ತೊಯಿಸಿದವಿಳೆಯ 
ಕನ್ಮೆಯರುಂಗುಟಿದಿ ಲೇಖಿಸುತ್ತ | ೧೧ || 


೧೫-- ವಿಶೇಷ ಕೃತಿಗಳು ಗಿ೧ಕ್ಮಿ 


ಇಷ್ಟವಲ್ಲೆ  ಖಳೆ ನೃಶಂಸರಾ ಮಾತು 

ಕಷ್ಟದಿ ನೊಂದೆವು ಸಮಸ್ತ ವಿಷಯ 

ಬಿಟ್ಟುಬಂದಿಹೆವು ನಿನ್ನಂಭ್ರ ಮೂಲನ 

ಮುಟ್ಟಿ ಪೂಜಿಸೆನೆಂದೆನ್ಮ ಮನವು 

ಕೃಷ್ಣನಿನ್ನುಳಿದು ಅನ್ಯಾಶ್ರಯ ಕಾಣೆವು 
ಶಿಷ್ಟರಾರ್ತಬಂಧೋ ಕೇಳೊ ಮುಮುಕ್ಷುರ್ಗೆ 

ನಿಷ್ಕೆ ನಿಮ್ಮಲ್ಲಿದ್ದು ಸ್ಥಿತಿಯಾಸ್ಥಿ ತಿಯ್ಯ 
ಕೆಟ್ಟಾಸೆಯೇಕಿನ್ನು ಅವರಿಗೆ | ೧೨ | 


ಸ್ತ್ರೀಯರ್ಗೆ ತಮ್ಮ ಪತಿಯೇ ಸುಹೃತ್‌ ಸ್ನೇಹ- 
ನೀಯೀವದು ಧರ್ಮವು ನೀನೆಂದುದು ಸತ್ಯ 

ಪ್ರೀಯರು ನಿನ್ನ ಸಂಪರ್ಕದಿಂದೆಲ್ಲಾರು 

ಪ್ರೀಯನು ಸರ್ವರಿಂದೆಂದರಸುತ 

ತ್ರೀಯಂಘ್ರಿಯ ಸ್ನೇಹ ತೊಡಕಿ ಬಂದೆವು 

ಪ್ರಿಯೋತ್ತಮ ನಮ್ಮ ಆಶೆ ವೃಥಾ ಮಾಡೊ 
ದೀಯಧರ್ಮವು ನಿನಗೆ ಸಲ್ಲದು ಹೈ- 

ದಯತಾಪವಾರಕ ಕೇಳೋ ಶ್ರೀಹ | ೧೩ || 


ನಿಮ್ಮ ಶ್ರೀಪದಾಬ್ಹ ಬಿಟ್ಟೀಳಲೊಲ್ಲವು 

ನಮ್ಮ ಕಾಲ್ಗಳು ಮುಂದಕೆ ತವಾಧರ 

ದಮೃತವನು ಸೇಚಿಸು ಮಂ- 

ದಸ್ಮಿತೇ ಕ್ಷಣಲ ಕ್ಷಣನಾಗಿ 

ಸನ್ಮಾರ್ಗವೇಣುನಾದವನು ಕೊಳಿಸು 

ರಮಣೆಯ ರರ್ಥ ಪೂರೈಸೋ ಮುಕುಂದ 
ಥಿಮ್ಮಂಥ್ರಿನದ್ಮದ ನಿರಹಜಾಗ್ನಿಯ 

ಶಮನವನು ಮಾಡು ಪ್ರೀಸಫೇ | ೧೪ || 


೧೧೪ 


ಪ್ರಸನ್ನವೆಂಕಟದಾಸರ ಹಾಡುಗಳು 


ನಿನ್ನ ಕೃಪಾಂಬುಧಿಲಿಂದೆಮ್ಮ ನಂದಿಸು 
ಇನ್ನೆಮ್ಮುಪೇಶ್ಷಿಸೆಯಾದಕೆ ಪ್ರಾಣವ 
ಚಿನ್ಮಯಾಂಫ್ರಿಗೊನ್ಪಿ ಪೆವು ನೀನೆ ಸಾಕ್ಷಿ 

ಕನ್ಯಲಕುಮಿ ನಿಮ್ಮ ಹೃನ್ಮಂದಿರ- 

ವನ್ನಾಶ್ರಯಸಿದ್ದು ತೃಪ್ತಿ ಇಲ್ಲದೆ 

ಹೊನ್ನ ಶ್ರೀತುಲಸಿಯಾದಳು ತ್ರೀಪಾದ- 

ವನ್ನು ಬಿಡಳು ನಾವೆಂತು ಬಿಡುನೆವು 

ಧನ್ಯವು ವರಜನಪ್ರಜಭೋ | ೧೫ | 


ಇಂದೆಮ್ಮ ನೀಕಂಸುವದು ಧರ್ಮವೇ 

ಇಂದಿರೆಯರಸ ಮೂಲೋಕಸುಂದರ 

ಎಂದೆಂದು ಸರಿಮಿ ಗಿಲಿಲ್ಲದಚ್ಯುತ 

ಬಂದೇವು ತಪಸಿಯಿಂದೀಗ 

ಹೊಂದಿಸು ಕಯ್ಯ ನಮ್ಮುರೋಜಗಳಿಗೆ 

ಇಂದೀವರೇಕ್ಷಣ ಪ್ರಸನ್ನವದನ 

ಎಂದು ಪ್ರಾರ್ಥಿಸಿದರಬಲೆಯರು ದೆಯಾ- 

ಸಿಂಧು ಮುಕುಂದ ಸಲಹೆಂದರು | ೧೬॥ 


ಅಂದು ಯೋಗೇಶ್ವಕೇಶ್ವರ ದಯಾಂಬುಧಿ 
ಇಂದುಮುಖೇರ ರಮಿಸಿದ ಸ್ವರಮಣ 

ಮಂದಸ್ಮಿತೇ ಕ್ಷಣ ರೋಚಿಯಿ ೦ದಚ್ಯುತ 

ಇಂದು ಭಾವೆಯರ ಮಧ್ಯದಲಿ 

ಚಂದಾದ ವೈಜಯಂತಿ ಕೊರಳಿಂದ ಗೋಪೇರ 

ವೃಂದದಿ ರಾಜೀವ ನೀಲೋತ್ಸಲ ಕುಸುಮಣ್ಣ 
ಗಂಧಮಾರುತನೆಡೆಗಾನ ಕೇಳಿ 

ಕುಂದರದನೆಯರು ನಂದದಿಂದ .. | ೧೭ | 


'ನಿಶೇಷ ಕೃತಿಗಳು 


೧೧೫ 


ಕಾಳಿಂದಿಕೂಲ ಭ್ರಾಜಧ್ದಾನಂಗಳಲಿ 

ಆ ಲೋಲನೇತ್ರೇರ ಕ್ರೀಡಿಸಿ ಅಲ್ಲಲ್ಲಿ 

ಮೆಲ್ಲೆ ದೆಗಾರ್ತೆರ ತೋಳಲಿ ತೋಳಿಟ್ಟು 

ಭಾಳ ನರ್ಮೊೋಕ್ತಿಯಿಂದಲೊಪ್ಪಿ; 

ತ್ರೀಲೋಲ ಹ್ರಾಸೋಕ್ತಿಯಿಂದ ಕೂಡಿ ಕ- 

ರಾಳ ಕ್ರೀಡೆಯಿಂದ ವಾಸವ ಜಗುಳಿಸಿ 

ಮೇಲಿಟ್ಟಿಡ ಮೊಲೆಯಲ್ಲಿ ಲೇಖಿಸಿದ 

ಸಾಲು ಕರಜಾಗ್ರಗಳಿಂದಲಿ ॥ ೧೮ || 


ಕಾಮಾಗ್ನಿಯಿಂ ತಪ್ತ ರಾಮೆಯರಿಗೆ ಪೂರ್ಣ 

ಕಾಮ ಮನ್ನಿ ಸಿದರೆ ಮತ್ತರಾದರು 

ಪ್ರೇಮಾವಲೋಕನ ಭಾಗ್ಯವುದಿಸಿತು 

ಸೋಮಪೂರ್ಣ ಸುಮುಖಿಯರಿಗೆ 

ಶೀಮಾಧವ ತಮ್ಮ ವಶ್ಯ ನೆಂದರಿತು 

ವಾಮದೃಶೆಯರು ತಿಳಿದರಾ ಕ್ಷಣ 

ಈ ಮಹಾಪರಾಧವ ಕಂಡು ದೇವೇಶ 

ತಾ ಮತ್ತೆ ಅಪ್ರತ್ಯ ಕ್ಷನಾದನು | ೧೯ | 


ಶೀಭೂದುರ್ಗಾಲೋಲ ಲೀಲಾವಿಶಾಲನು 
ತ್ರಿಭುವನೇಶ್ವರ ತ್ರಿಭನನಾಧಿನ 

ಭೂಭೃತ ಸಂಭೃತ ಸನ್ನುತ ಶ್ರೀಪದ್ಮ- 

ನಾಭನಂತಾನಂತ ಭಾನುಭಾಸ್ಕರ 

ಭೂಭಾರ ಸಂಹಾರ ಪಾರ ಕೃಪಾಕರ 

ಸ್ವಭಾವ ವೈಭವ ಜ್ಞ್ಞಾನಾನಂದಧರ 

ಶ್ರೀಭ್ಯತ್‌ ಪ್ರಸನ್ನವೆಂಕಟಕೃಷ್ಣ ಸರ್ವೇಷ್ಟ 
ಶೋಭಿಸಿದನು ವೃಜದಿ | | ೨೦ | 


೧೧೬ ಪ್ರಸನ್ನವೆಂಕಟದಾಸರೆ ಹಾಡುಗಳು 
ಸಮಸ್ಮನಾಮ ಮಣಿಗೆಣ ಷಟ್‌ಚರಣ ಪದ್ಯಮಾಲಾ 
( ಕೆಲವು ಆಯ್ದ ಪದ್ಯಗಳು) 
ರಾಗ-ನಾಟ (ಭಾಮಿನಿಷಟ್ಟ ದಿ) ತ್ರಿಪುಟಿತಾಳ 


ಏಕರಾಡ್‌ ವಿ ವಿಶ್ರೈ (ಕಕಾರಕ 

ಏಕವ್ಕಾಸಕ ನಿಶಸ್ಥಾ ಸಕ 

ಏಕಭೋಜಕ ಏಕಯೋಜಕ ಏಕತೋಕಾತ್ಮ | 

ಏಕಸೃಜ ಭುವನೈಕವರ್ಧಕ 

ಏಕಮಾರಕ ಏಕತಾರಕ 

ಏಕಯಾಜಕ ಏಕಸೂಚಕ ಏಕಪತ್ರ ನಮೋ | ೧ || 


ದ್ವಯಕ್ರಿಯೇಶ್ವರ ದ್ರಯಪಥೇಶ್ವರ 

ದ್ವಯಸುವಿಸ್ತರ ದ್ರಯನಿಗೋಚರ 

ದ್ವಯನಿವಾರಕ ದ್ವಯೆಸ್ರದಾರಕ ದ್ರಯಸಮಯಪೂರ್ಣ | 
ದ್ವಯಪ್ರವಾಕಕ ದ್ರಯನಿಯಾಮಕ . 

ಗ ಿಯೆನಿರೆಂತರ ದ a ಯೇತರ 

ಫೆ ಸುನ ದ | ಯಪ್ರನಾಡಕ ದ್ವಯಭಯಫ್ನ ನಮೋ॥ ೨ 


ತ್ರಿಯುಗ ತ್ರಿವಿಗ್ರಹ ತ್ರಿಸದಕಾಲ 

ತ್ರಿಯಗ ತ್ರಿದಿವಪ ತ್ರಿಪಥಗಾಪಿತ ತ್ರಿ- 

ನಯ ನಾರಿಹನ್‌ ತ್ರಿಪುರಮೋಹಕ ತ್ರಯತ್ರಿಂಶತ್‌ ಸುರಪ 
ತ್ರಿಯುಗುದಿತ ತ್ರಿಗುಣೇಶಸಾಗರ 

ತ್ರಿಯಸ ಪಂಚಕ ತ್ರಿನಿಧಭಾಷ್ಯ ನಿ- 

ಚಯಕಚಕ ತ್ರಿದಶಾರ್ಚ ತ್ರಿಜಗೆದ್ದರಣಮಾರ್ಗ ನಮೋ |೩| 


ಚತುರ್ವಿಧಾತ್ಮಾ ಚತುರ್ಭುಜಾಂಚಿತ 
ಚತುರ್ಮುಖಾಧಿಪ ಚತುರ್ವಿಧಾರ್ಥದ 
ಚತುರ್ವರ್ಣಾಶ್ರಯ ಚತುರ್ಮುಕ್ತಿ ಚತುಷ್ಟಯೇಶ್ವರ ತಾ|| 


ವಿಶೇಷ ಕೃತಿಗಳು ' ೧೧೭ 


ಚತುಃಸಮುದ್ರಗ ಚತುರತರ ಮತಿ- 
ಚತುರ್ವಿಧಾಯತ ಚತುರ್ಬಲಾಂಬುಧಿ 
ಚತುರ ವೇದಾರ್ಥಿತಚರಣ ಚತುಶ್ಶಾಸ್ತ್ರ ಪೂಜ್ಯ ನಮೋ [|೪| 


ಪಂಚಮುಖ ಮುಖಪಂಚಮುಖನುತ 

'ಪಂಚಜನ ರಿಪು ಸಂಚಮೋಕ್ಷದ 

ಸಂಚಪಾಂಡವ ಪ್ರಾಣವರ ಸಂಚಾಕೃತವ್ರಾತ | 

ಸಂಚಶರಪಿತ ಪಂಚವ್ಯೂಹ ಸು- 

ಸಂಚಭಿದಮತ ಸಂಚಪರ್ವಹ 

ಸಂಚಕಾಲಜ್ಞಜ್ಞ ಸಂಭೃತ ಸಂಚಬಾಣ ನಮೋ | ೫ || 


ಸಟ್ಟಿ ಹೋದರ ಷಟಿರಣಚರ 
" ಷಟ್ಟಿಸತ್ನಹನ್‌ ಷಡೂರ್ನಿಹರ 
ಷಟ್‌ ಶಕ್ತಾ ತಕ ಸಡ್ಲುಣೇತರ ಸಡ್ರುತ ಪ್ರವಹ || 
ಷಟ್ಕಿರಾಭಿದ ಷಟ್ಟರೋಕ್ತದ 
ಷಟ್‌ಕ್ರಯುಗ ಷಟ್‌ ಶಾಸ್ತ್ರಪ್ರಿಯ 
ತಮಸಟ್ಕಿ ಸಹಗ ನಮೋ | ೬॥ 


 ಅಷ್ಟಕಾರಣ ಶ್ಲಿಷ್ಪಮಹಿನೆಯ- 
ರಷ್ಟಕಾಶ್ರಯ ಅಷ್ಟಮದಹರ 
ಅಷ್ಟ ಕಾಷ್ಟಿಗ ಅಷ್ಟಭೂತಿದ ವ್ಯಷ್ಟ ಸೃತ್ಯಹ | 
ಅಷ್ಮದಶ ಕೋಣಿ ಪ್ರಜಸರ 
ಅಷ್ಟನಾಗನ ಅಷ್ಟಭುಜಧರ 
ಅಷ್ಟಆಯುಧ ಸಂಭೃತಾಷ್ಟಾಷಧ ತ್ರಿಭಾಂಗ ನಮೋ | ಆ || 


೫ ಏಳನೇ ಪದ್ಯ ದೊರಕಿಲ್ಲ 


೧೧೪ 


ಪ್ರಸನ್ನ ನೆಂಕಟಿದಾಸರ ಹಾಡುಗಳು 


ನವಸುರತ್ನಾಭರಣಯುಕ್‌ ತ್ರಿ- 
ರ್ನವಕಪ್ರಿಯ ನವದ್ವಾರೆಪುರ ಪ್ರಜೆ 


' ನವಶಯುಕ್ತಾತ್ಮಕ ನವಗ್ರಹ ನವದೃಯಾಗಡ್ರುಣ | 


ನವರಸೇಶ್ವರ ನವಪ್ರಜೇಶಪ 
ನವನಿಧೀಶ ನವಾರ್ಥದೆ ದಾ- 
ನವರಿಪುವೆ ನವಕೋಟ್ಯಮರರಿಂ ನಮಿತ ಚರಣ ನಮೋ 1೯॥ 


ದಶಶತಾನನ ದ*ಶತಾಂಬಕ 
ದಶಶತಸುತೋರ್ದಂಡ ದರಖಳ 


ದಶದಶಾಭಿದ ದಶಶತಾಭಿದ ಖಗಾಮರಪ | 


 ದಶನರೊಥಜ ದಶಮುಖಫ್ಚ ತ್ರಿ- 


೭.೫೩ ೫ ೭ 
LE RS SPA 33ಕ್ಕೆ 


ದಶಭಯಾಂತಕ ದಶಕಕುಭಹಸತ್‌ 
ದಶನ ದಶಮತಿ ಭಾಷ್ಕಹುತ ದಶನೀಶದ್ರಕ್ಷ ನಮೋ | ೧೦ || 


ಮಧ್ವನಲ್ಲಭ ಮಧ್ವತೀರ್ಥಗ 
ಮಧ್ವಮತಸರ ಮಡ್ವಸತೆ ಮುನಿ 


 ಮಥ್ವರಮಣ ಶ್ರೀನುಥ್ವಯತಿನುತ ಮಧ್ವಪುಸ್ಕರಪಾ ॥ 
| ಮಧ್ವಸಪೋಷಕ ಮಧ್ವಭಾಷಕ 


ಮಧ್ವತೋಷಕ ಮಧ್ವರಿಪುಹರ 
ಮಧ್ವಕಾವದ ಮಧ್ವಹೃದ್ಧುಹ ಮಧ್ವವಿಭವ ನಮೋ | ೧೧॥ 


ಟ್ರ 


ಸನ್ನಭವನ ಪ್ರಸನ್ನಭಾಷಣ 

ಸನ್ನಕಾರ್ಯ ಪ್ರಸನ್ನಗುಣನಿಥೆ 

ಸನ್ನ ನಾಮದ ನ ಸ್ರಸನ್ನತೇಜದ ಪ್ರಸನ್ನತರ ಮೂರ್ತೇ | 

ನ್ನ ಪುರುಷ ಸ ಪ್ರಸ ಸೋಂಕಿತ 

ನ್ನಕಥನ ಪ್ರಸನ್ನಭೂಷಣ 

ಸನ್ನಚರಿತ ತ್ರೀಪ್ರಸನ್ನವೇಂಕಟ ಪ್ರಸನ್ನಕೃಷ್ಣ ನಮೋ 
_...ನನೋ ॥೧೨॥ 


ಮುಂಗಲಾಚರಣ 
(ಆದಿನಾಥಗೆ ಜಯಮಂಗಳಾ) 


ರಾಗೆ-ಖಾಡಿ (ಮಾಲ ಕಂಸ) ತಾಳ- ಆದಿ (ತೀನ್‌ ತಾಲ) 


ಆದಿನಾಥಗೆ ಜಯಮಂಗಳಾ | 

ಶ್ರೀಧರ ಮೂರ್ತಿಗೆ ಶುಭಮಂಗಳಾ | ಪ 
ಧರಿಸಿ ನಾವೆಯ ಸತ್ಯವ್ರತನ ಪಾವನಮಾಡಿ | 
ಚರಿಸಿದ್ಕೋ ಮಂದರಗಿರಿಯ ಪೊತ್ತು ॥ 

ಧರೆಯ ನೆಗಹಿ ಬಂಗಾರಗಣ್ಣಿನನನ | 

ಹರಿದು ದೈತ್ಯಜಗೊಲಿದು ಬಂದವಗೆ | ೧ || 
ಸುರಪನಂತಸ್ತಾಪ ತರಿದು ಧರಿತ್ರಿಯಾ | 

ಸುರರಿಗೆ ಸಕಲ ಪದನಿಯನಿತ್ತು | 

ಶರಧಿಯ ದಾಟ ದಶಶಿರನ ತಲೆ ಸವರಿ | 


ತುರುಗಾಯಿದ ಗೋಪೇರ ಅರಸನಿಗೆ | I ೨ || 
ಅಂತರಾಳ ಪಟ್ಟಿ ಣಕಾಪಾಯನವನು ಮಾಡಿ | 
ಅಂತಕಯವನರಾದವರಿಗೆ | 

ಚಿಂತಿಸ ದಾಸರ ಚಿಂತಾಮಣಿಗೆ ಸಿರಿ | 

ಕಾಂತ ಪ್ರಸನ್ತೆಂಕಟದಾತನಿಗೆ | ೩ | 


ಲಾಲಿ ನಏಕುಂದ ಲಾಲಿ ಗೋವಿಂದ 
ರಾಗ-ಶಂಕರಾಭರಣ (ಭೈರನೆ) ತಾಳ- ಆದಿ (ತೀನ್‌ ತಾಲ) 

ಲಾಲಿ ಮುಕುಂದ ಲಾಲಿ ಗೋವಿಂದ | 

ಲಾಲೀಮೈಯಾ ಲಾಲಿ | 

ಲಾಲಿ ಮೂರೈದಾಲಿಪ್ಪೆ | 

ಲಾಲಿಯರ ಪ್ರಜು ಲಾಲಿ | ಪಲ || 

ಜಗ ಜಗುಳಿಸಿ ವಟಿಪತ್ರದಿ ಮಲಗಿದೆ | 

ಲಾಲಿ ಮೈಯಾ ಲಾಲಿ | 


೧೨೦ 


ಪ್ರಸನ್ನವೆಂಕಟದಾ ಸರ ಹಾಡುಗಳು 


ಮಗುವಾಗಿವ್ರಜದೊಳು ತೊಟ್ಟಿ ಕೊಳೊಪ್ಪಿದೆ | 
ಲಾಲಿ ಮೈಯಾ ಲಾಲಿ lal 
ಸ್ವಗತಭೇದವರ್ಜ್ಯ ಪರಮಾತ್ಮ ಪರಬ್ರಹ್ಮ | 
ಲಾಲಿ ಮೈಯಾ ಲಾಲಿ 

ಜಗದ ಜೀವರ ಬಿಂಬಾಮೂರ್ಶಿ ತನಂತಾನೆ | 
ಲಾಲಿ ಮೈಯಾ ಲಾಲಿ | ೨ | 
ಸಯೋನಿಧಿನಾಸ ಪರೇಶ ಪರಿಪೂರ್ಣ | | 
ಲಾಲಿ,ಮೈಯಾ!ಲಾಲಿ | 

ಶ್ರೀಯರಸ ವೈಕುಂಠವಲ್ಲಭ ಶ್ರೀಕೃಷ್ಣ | 

ಲಾಲಿ ಮೈಯಾ ಲಾಲಿ | ೩॥ 
ಧರೆಯಪಾವನ ಮಾಡೆ ಪಾಂಡವರಿಗಾಗಿ ಬಂದೆ | 

ಲಾಲಿ ಮೈಯಾ ಲಾಲಿ | 

ಸುರರ ಪುಣ್ಯದ ಬಳ್ಳಿ ಫಲಿಸಲಿಕ್ಕುದಿಗಿದೆ 

ಲಾಲಿ ಮೈಯಾ ಲಾಲಿ | ೪ || 
ಅಜಮಿಳ ಗಜಧ್ರುವ ಅಂಬರೀಷಪಾಲಾ | 

ಲಾಲಿ ಮೈಯಾ ಲಾಲಿ 


ಸುಜೀವಿ ಪ್ರಹ್ಲಾದನ ಸಲಹೀದಾ ನರಹರಿ | 


ಲಾಲಿ ಮೈಯಾ ಲಾಲಿ ಎಸ (211 
ಅಸಮ ಬಾಲಕ ಅವ್ಯಾಕೃತಾಂಗನೆ | | 

ಲಾಲಿ ಮೈಯಾ;ಲಾಲಿ | 

ವಿಷಮವಿದೂರ ಅಗಣಿತ ಸುಗುಣಾರ್ಣನ | 

ಲಾಲಿ ಮೈಯಾ ಲಾಲಿ | | ೬ || 
ಸ್ಮೃತಿಗಿರಿಧರ ಶಿಶುಮೃಗ ಜೈಲಾಧರ | 

ಲಾಲಿ ಮೈಯಾ ಲಾಲಿ | 

ಕೃತಕೃಷ್ಣೆ ಧರ್ಮಪಾಲ ಪ್ರಸನ್ವೆಂಕಟೇಶಾ | 

ಲಾಲಿ ಮೈಯಾ ಲಾಲಿ ' | ೭ || 


ಜೇ | * | 


೧೬-- ಪ್ರ. ವೆಂ. ಹಾ, 


ಶಬ್ದ ಕೋಶ-ಏಪ್ಪಣಿ 


ಶಬ್ದ ಕೋಶ 


೫% ೫ 
೫ 


ಅಂಗಜಲುಬ ಹ್ತ ಕಾಮಾಸಕ್ತ, ಅವನಿನ ಹ ರಾಜ 
* ವಿಷಯ ಲೋಲುಪ ಅವಜ್ಞಾ : ಉಪೇಕ್ಷೆ, ಮರೆವು 
ಅಂಭ್ರಸದ್ಮೆ (ವನಜ): ಪಾದಕಮಲ | ಅಶನ: ಊಟ, ಆಹಾರ 


ಅಂಬರ; ವಸ್ತ್ರ ಅಸಿಯರು : ಸುಂದರಿಯರು 

ಸ ತ್ತ ಚ ಅಹರ್ನಿಶಿ : ಹಗಲು-ರಾತ್ರಿ 
REVS pa 

ಅಘಹ ರ ವಃ ಅಹಸ್ಸು : ಹಗಲು 

ಮ ಅಹಿ: ಸರ್ಪ 


ಅಧರಸೋಮ : ಅಧರಾಮೃತ ತೆ 
ಅನರ್ಫ್ಯಾಂಬರ : ಜೆಲೆಯುಳ್ಳ ವಸ್ತ್ರ ಅನ : ಸಾನೇ 
ಅನಭಿಜ್ಞರು : ಅರಿಯದವರು ಅಳಕೆ: ಸಡಿಲ 


ಅನವರತ : ನಿರುತ ಸದಾ ಅಕ್ಷಿ: ಕಣ್ಣು 
ಅನಿಮಿಷ : ದೇವತೆಗಳು ಆಗಾರ : ಮನೆ 
ಅಟ್ಟಿಟ್ಟಿ: ಅಡುಗೆಮಾಡಿ ಇಟ್ಟ, | ಆಜ್ಯ: ತುಪ್ಪ 
ಬೇಯಿಸಿಟ್ಟ ಆತಪತ್ರ : ಕೊಡೆ 
ಅಸವರ್ಗ: ಮೋಕ್ಷ ಆತವು : ಧರಿಸಿದವು 


ಅಸವರ್ಗ್ಯ: ಮೋ ಕ್ಷಕ್ಕೆ ಯೋಗ್ಯ 


ಆರ್ತಸ್ವರ: ಸಂಕಟದ ಸ್ವರ 
ಅಪ್ಪಂಗೆ : ವರುಣನಿಗೆ 


ಆಧಿ-ವ್ಯಾಧಿ: ರೋಗ- ರುಜಿನ 
ಅಬೆ «ಜ : ಬ್ರಹ್ಮ ಆನಂದಶತಕ: ನ 
ಎಸ 3 ನಂ :  ಆನಂದಪರಿಪೂರ್ಣ 
ತಂ ; ಆನೀಕ : ಸಮೂಹ 
ಅರಣಿ : ಹೂವು, ಯಾಗಕ್ಕ ಉಪ ಸ ಸ 

ಯೋಗಿಸುವ ಕೊರಡು ಆಮುಸ್ಮಿಕ : ಪರಲೋಕಕ್ಕೆ 
ಅರಿಸರಿಹರ : ವೈರಿನಾಶಕ ಸಂಬಂಧಿಸಿದ 
ಅರುಣಾಂಬರಧರ: ಪೀತಾಂಬರಧರ ಆವು : ಆಕಳು, ಗೋವು ಹಸು 


ಶಬ್ದಕೋಶ 


ಇಂದುವದನೆಯರು : 


ಚಂದೃ- 

ಮುಖಿಯರು 
ಇಂದುಶೇಖರ : ಶಿವ 
ಇಟ್ಟಿಡೆಯ : ಎರಡೂ ಕಡೆಯ 
ಇನ : ಸೂರ್ಯ 
ಇಸಿತು : ತಾಗಿತು 
ಈಂಟು : ಹೀರು 
ಈರಡಿ : ಎರಡು ಪಾದಗಳು 
ಈಶ್ಯಾಡಿ : ಈಜಾಡಿ 
ಉಗ್ಗಡ ಕ ಶ್ರೇಷ್ಠ 
ಉಘ್ಪುಡಿಸು : ಘೋಷಿಸು 
ಉಚ್ಚಿ ಲೀಂದ್ರ :. ನಾಯಿಕೊಡೆ 
ಉನ್ನಾಹ : ಉತ್ಸಾಹ 
ಉಮೆ : ಪಾರ್ವತಿ 
ಉಮ್ಮ ; ಮುದ್ದು (ತೊದಲ್ಲುಡಿ) 
ಉಮ್ಮಯ :: ಆನಂದ 
ಉರಗೇಶ : ಆದಿಶೇಷ 
ಉರೋಜ: ಸ್ತನ 
ಊಡು : ಉಣಿಸು 
ಊರ್ಧ್ವತಿಲಕ ಉದ್ದನಾಮ 
ಊರ್ಮಿ; ತೆರೆ 
ಊಳಿಗ : ಸೇವೆ | 
ಖಯತ್ತಿಜ: ಯಜ್ಞ ಮಾಡುವವರು 


ಎದೆದಾವಕೆ: ಹೃದಯ ಕಮಲ 
ಎರವು: ಕಡ, ಸಾಲ 
ಎಳೆನೇಸರ : ಬಾಲರವಿ 
ಐದಿರಿ: ಹೋಗಿರಿ 


೧೨ಷ್ಠಿ 


ಒಕ್ಕಜಿಕೆ : ಓಲೆ ಬರವಣಿಗೆ 


ಒಳಕೊಂಬು : ಒಳಕೊಳ್ಳು, 
ಸಮಾವೇಶ 
ಔಫು: ಸಮೂಹ 
ಕಂಚುಕ : ಕುಪ್ಪಸ 
ಕಂಠಕಾಷ್ಮ: ಕೊರಳದೊಣ್ಣೆ, ಗುದ್ದಿ 
ಕಂತು: ಮನ್ಮಥ 
| ಕಕ್ಕುಲಾತಿ: ಪ್ರೀತಿ ದಯೆ 
ಕಂದರ್ಪ: ಕಾಮ 
ಕಂದರ್ಪನಯ್ಯ ಕೃಷ್ಣ 
ಕಟವಾಯಿ : ಬಾಯಿಯ ಕೊನೆಯ 
ಭಾಗ 
ಕಡಲಶಯನ : ಸಾಗರಶಯನ, 
| ವಿಷ್ಣು 
ಕಣ್ಣೊರತಿ : ಕಣ್ಣೀರು ಅಶ್ರು 
ಕದಪು: ಗಲ್ಲ, ಕನ್ನೆ 
ಕದಳಿ: ಬಾಳೆ 
ಕನೀಶ : ಹನುಮಂತ 
ಕಬ್ಬು ಬಿಲ್ಲಿನನ: ಕಾಮ 
ಕಮಲಜ ; ಬ್ರಹ್ಮ 
ಕರವಲಯ : ಕೃ ಬಳೆ 
ಕರಿಜನ್ಮ : ಆನೆಯ ಜನ್ಮ 
ಕರಿವರದ : ಆನೆಗೆ ವರವಿತ್ತವ 
(ವಿಷ್ಣು) 
ಕಲವೇರಿ ; ಕಮಲವನ್ನು ಏರಿ 
ಕಲ್ಲುವೇ; ಕಲ್ಲೇ (ವಿಶೇಷ 


ಪ್ರಯೋಗ) 


ಶಬ್ದಕೋಶ 


೧3೪ 

ಕಾಂಚಿದಾಮ : ನಡುಪಟ್ಟಿ ಗೋಖುರಾರ್ದಿತ : ಆಕಳಪಾದೆ 
ಕಾಕುಮತಿ : ದುರ್ಬುದ್ಧಿ ಸ್ಪರ್ಶಿತ 
ಕಾಮಜನಕ : ಕೃಷ್ಣ ಗೋದೋಹನ : ಆಕಳಕರೆಯುವುದು 
ಕಾಮುಕಭಕ್ತಿ ಕಾಮವಾಸನೆ. | ಗೋವೇರು : ಗೋಪಿಯರು 


ಯಿಂದುಟಾದ ಭಕ್ತಿ | ಗೋಷ್ಟದ: ಆಕಳ ಪಾದದಷ್ಟು 


ಕಾವನಯ್ಯ : ಕೃಷ್ಣ 
ಕಾಳಿಂದೀಕೂಲ : ಯಮುನಾ 
ನದಿಯ ದಂಡೆ 
ಕೆತವ : : ಮೋಸಗಾರ 
ಕುಂಭಿಣಿ; ಭೂಮಿ, ನೆಲ 
ಕುಚ್ಛಿತ : ಹೀನವಾದ 
"ಕುಮುದ : ಕಮಲ 
ಕೂಲ : ದಂಜೆ 
ಕಟ್ಟೋಗರ : ಹಳಸಿದ ಅನ್ನ 
ಫೆಲದೇರು : ಗೆಳತಿಯರು 
ಕೆಳದಿ : ಗೆಳತಿ 
ಕೈತವ : ಮೋಸ 
ಕೊರಚ್ಯಮ್ಮ : ಕೊರವಮ್ಮ 
ಕೋವಿದ : ಪಂಡಿತ 
ಖೇದ-ಮೋದ ; ದುಃಖ, ಸುಖ 
ಗಜರಾಜಗಾಮಿನಿ: ಆನೆಯಂತೆ 


ನಡಿಗೆ ಉಳ್ಳವಳು 
ಗಡಣ : ಸಮೂಹ 
ಗ್ರೀವ: ಗೋಣ, ಕುತ್ತಿಗೆ 
ಗೂಢಲಿಂಗ ; ಗೋವರ್ಧನಗಿರಿ 


ಗೈರಿ: ಕ್ಯಾಂವ್ಳಿ ಕೇವಿ 


ಘನಮೊತ್ತ : ಮೋಡ 
ಘಸಣಿ : ನೋವು, ವೇದನೆ, 
ತಿಕ್ಕಾಟ 
ಘಾಸೆ ; ಹಿಂಸೆ ಶ್ರಮ 
ಚಕ್ರಿ: ವಿಷ್ಣು, ಕೃಷ್ಣ 
ಚರಸುರತರು : ಇಲಿಸುವಂಥ 
ಕಲ್ಪವೃ ಕ್ತ (ಶ್ರೀಕೃಷ್ಣ) 
ಚಷಕ : ಪಾತ್ರೆ 
ಚಾವಡಿ : ಮಂಟಪ್ಕ ಕಚೇರಿ 
; ಸಭಾಮಂದಿರ 
ಚಿತ್ತಾತಿಖಿ : ಮನಸ್ಸೆಂಬ ನವಿಲು 
ಚಿನ್ಮಯಾಧಥರ : ಕೃಷ್ಣ 
ಛಂಡಸ್ಸು : (ವಿಶೇಷ ಅರ್ಥ) ವೇದ 
ಛದ್ಮಿ : ಮೋಸಗಾರ 
ಜಗುಳಿಬಿದ್ದ : ಜಾರಿಬಿದ್ದ 
ಜಗುಳು : ಸಡಿಲಾಗ್ಯು ಜಾರು 
ಜಲಂಧರ: ಮೋಡ, ಮುಗಿಲು 
ಜವನವರು : ಯಮದೂತರು 
ಜೀಮೂತ : ಮೋಡ 
ರಾವ : ಜಾವ, ಮುಂಜಾನೆ" ಇ 
ತಂಡತಂಡ: ಬೇರೆಬೇರೆ ತರದ 


ತಕ್ಕೈಸಿ ಆಲಿಂಗಿಸಿ, ಅವಚಿ- 
ಕೊಂಡು 

ತತಿ: ಸಮೂಹ 

ತನುಸಂಬಂಧಿ : ಶರೀರ ಸಂಬಂಧಿ 
ಗಳು, ಬಂಧುಗಳು 

ತಪಿಸಿ: ದುಃಖಬಟ್ಟು 

ತರಳ : : ಕೊಸು, ಬಾಲಕ 

ತವ: ನಿನ್ನ 

ತ್ರಾಹಿ: ರಕ್ಷಿಸು 

ತಿರ್ಯಕ್‌ : ೧) ಪಶುಪಕ್ಷಿ 


ee ನಿಮ್ನ 


ವರ್ಗದ ಪ್ರಾಣಿಗಳು 
೨) ಅಡ್ಡ ತಿಡ್ಡವಾಗಿ 
ಚಲಿಸುವ 
ತ್ರಿದ(ದ)ಶರು: ದೇವತೆಗಳು 
ತುಂಡ: ಮುಖ 
ತುರುಗಾಯಿದ : ಆಕಳ ಕಾಯ್ದ 
ತೋಕ : ಮಗು 
ತೋಷ : ಆನಂದ ತೃಪ್ತಿ 
ದಂದುಗ: ತೊಂದಕ್ಕೆ ಕಷ್ಟ 
ದಂಭೋಳಿ : ವಜ್ರಾಯುಧ 
ದಧಿನುಥನ : ಮೊಸರು ಕಡೆಯು- 
ವುದು 
ದಾವುದು ; ಯಾವುದು 
ದಾಹಕ : ನಾಶಮಾಡುವ 
ದಿತಿಜಾರಿ: ದೈತ್ಯರ ವೈರಿ ಕೃಷ್ಣ 
ದ್ವಿಜ ಚಿಕ್ಕೆ 


'ದ್ವಿಜರಾಜ: 


ದುಗಾ ಬಿ 
| ಛ 


ಚಂದ್ರ 

ನಡತೆ : ಚಂದ್ರವದನೆ 

) ಹಾಲಿನ ಸಮುದ್ರ 

ದುಗ್ಳಾ ಬ್ರಿ ಜಾತ: ಚಂದ್ರ 

ದಿವ್ಯ ಜನಗುರು!: ದೇವರದೇವ 

ಸಂ ಕೆಟ್ಟ ಕೆಲಸ ಪಾಪ 

ದುಷ್ಕಾಲಾ : ಕೆಟ್ಟಕಾಲ 

ದೇಹಿಕರು : ಬೇಡುವವರು 

ಧರ್ಮಾನುಜಾ : ಯಮುನಾ ನದಿ 

ಧವ: ಗಂಡ 

ಧಾನ: 

ನಂದಜ : 

ನಂದಿಸು: ಆನಂದಿಸು 

ನರ್ಮ : ಚೇಷ್ಟೆ 

ನವವಿಷಯ : ಹೊಸ ವಿಷಯ 

ನಳಿನಭವ: ಬ್ರಹ್ಮ 

ಕೈಸ್ತ : ನರ್ತಿಸಿದ 

ನಾಕಜನರು : ದೇವತೆಗಳು 

ನಾಗಛೃತ: ನಾಗನೊಡನೆ ಆಡಿದವ- 
ಕೃಷ್ಣ (ಕಾಲಿಯಾಮರ್ಜನ) 


ನಾಗಧರಸುತ : ಗಣಪತಿ 

ನಾಗದ್ವಿಟಿ : ಕಾಳಿಂಗನೆಂಬ ನಾಗನ 
ವೈರಿ 

ನಾಗಪತಿ: ಶೇಷ 

ನಾಗಹರಸಖ: ಕೃಷ್ಣ 

ನಾಸ: ಮೂಗು 

ನಿರ್ಜರತರು: ಕಲ್ಲವ್ನಕ 


ಎ೪ ೮% 


ಶಬ್ದಕೋಶ | 
೦ 


೧೨೬ 

ನಿರುಪಾಧಿಕ : ಜಂಜಡನಿಲ್ಲದ ಪಾತಕಿ: ಪಾಹಿ 

ನಿವೃತ್ತಿ: ಬಿಡುಗಡೆ ಪಾದರಾಜೀವ : ಪಾದಕಮಲ 

ನಿರಯ : ನರಕ, ನರಕಲೋಕ ಪ್ರಾಕ್‌ : ಪೂರ್ವ 

ನಿಶಿದಿನ : ರಾತ್ರಿ ಹಗಲು ಪ್ರಾಂಜಲಿ; ಬೊಗಸೆ 

ನೀಗಿದ" ಕಳೆದ ಪೀಯೊಷಾ : ಅಮೃತ 

ನೀರದ : ಮೋಡ ಪುಚ್ಚೆ : ಬಾಲ 

ನೀಲಕಂಧರ: ಶಿವ (ನೀಲಕಂಠ) ಪುಳಿಂದೆಯರು : ಬೇಡತಿಯರು 

ನೀಪ: ಕಡಾಲಮರ ಪೂಗಣೇಶ: ಕಾಮ | 

ನೀಲನೀರದ : ನೀಲಮೇಫಶ್ಯ್ಮಾಮ | ಪೂತ: ಗರಿಗೆದರಿದ 

ನೀವಿ: ನಿರುಗೆ ಕಟ್ಟು ಪೂಸರಳ : ಕಾಮ, ಪೂಬಿಲ್ಲ 

ನೆಕ್ಕರ: ನಕ್ರ, ಮೊಸಳೆ ಪೊಂಗಣ್ಣ : ಹಿರಣ್ಯಾಕ್ಷ 

ನೋಂತರು : ವ್ರತಮಾಡಿದರು ಫಣಿತಲ್ಪ : ಶೇಷಶಾಯಿ 

ಢಗೆ: ದಗೆ ಉರಿ, ಶಾಖ ಫಣಿಯ ಪೆಡೆಲಿಹ : ಕಾಳಿಂಗನ 

ಡೆಂಡೆಣಿಸು : ಬೆದರಿಕೆಯಿಂದ ಹೆಡೆಯಲಿದ 
ನಡುಗು ಬಗೆ : ರೀತಿ ಸ 

ಸಂಚಶರಪಿತ: ಮದನಸಪಿತ-ಕೃಷ್ಣ ಬಣಗುಕಲ್ಲು . ಹಾಳುಕಲ್ಲು 

ಸಪ್ಪಡ : ಹಪ್ಪಳ ಬದರ : ಚಂದ್ರ 

ಪದವಾರಿಜ ಪಾದಕಮಲ ಬಧಿರ : ಕಿವುಡ 

ಪನ್ನಗೇಂದ್ರ: ಆದಿಶೇಷ ಬವಣಿ : ತೊಂದರೆ 

ಸಯೋಧರ : ಮೋಡ ಬವ್ವ : ದೆವ್ವ 

ಪರಾಮೃಶ: ಉಪಚಾರೆ ಬರ್ಹ: ನವಿಲು 

ಪರಿವೇಷಣ : ಸುತ್ತು ಬಾಕುಳಿ : ಹೆಬ್ಬಯಕೆ, ಅತಿಯಾದ 

ಸನನಮತ :ಮಧ್ವಮತ ಆಶೆ 

ಪ್ಲವ: ತೇಲು, ಈಜು ಬಾಣಪಂಚಕ : ಕಾಮ 

ಪ್ರವಣರು : ಭಕ್ತರು ಬಾಲಾರ್ಕ : ಬಾಲರವಿ 

ಪ್ರವಾಳ : ಚಿಗುರು ಬಾವನ್ನ : ಶ್ರೀಗಂಧ 


'ಪಾಂಸುಲಭ್ಯ : ಧೂಳಿನಿಂದ ಕೂಡಿದ ' ಬಾಹನ್ನಕ : ಬರುವಷ್ಟರಲ್ಲಿ 


ಶಬ್ದಕೋಶ 

ಬಿನುಗು : ಕ್ಷುದ್ರ, ಕೀಳು 

ಬಿಸಜ: ಕಮಲ 

ಬಿಸಜಸಖ: ಸೂರ್ಯ 

ಬಿಸಜಾಕ್ಷಿ: ಕಮಲಾಕ್ಷಿ, 

ಕಮಲದಂತೆ ಕಣ್ಣುಳ್ಳವಳು 

ಬುಧರು : ಪಂಡಿತರು 

ಭವಾಬ್ದಿ : ಭವಸಾಗರ 

ಭೃತ್ಯಗಣ: ಸೇವಕಗಣ 

ಭಾಂಡಭರಿತ : ಬ್ರಹ್ಮಾಂಡಭರಿತ 

ಭಾರ್ಗವ : ಪರಶುರಾಮ 

ಭಾಗದೇವ : ದೈವ 

ಭ್ರಾಜಕ್‌ : ಹೊಳೆಯುವ 

ಭುಜೋರ್ಮಿ : ಭುಜಗಳೆಂಬ 

ತೆರೆಗಳು 

ಭ್ರೂಭ್ರಮಣ: ಹುಬ್ಬುಹಾರಿಸು 

ಭೂರ್ಯನ್ನ ಭೂರಿ-ಅನ್ಸ 
ಬಹಳ ಅನ್ನ 


ಭೂರಿಸಂಚಿತ : ಚಿನ್ನವನ್ನು ಕೂಡಿ 
ಹಾಕಿದ, ಶೇಖರಿಸಿದ 

ಭೂರುಹ : ಗಿಡ 

ಭೇಷಜ : ಮದ್ದು, ಔಷಧ 

ಮಂಜುಗಾವಿ: ತಿಳಿಗೆಂಪು ಬಣ್ಣ 


ಮದಿರಾ ಕ್ಷಿಯರು : ಮತ್ತನಯನೆ 


ಯರು 
ಮಧುಪ: ಭ್ರಮರ 
ಮನ್ನಾಣೆ ಅಪ್ಪಣೆ 
ಮಲ(ಲೆ)ತವರು: ಸೊಕ್ಕಿದವರು 
ಮಳಲು : . ಉಸುಬು 
ಮೃಗಾಳಿ : ಮೃಗಸಮೂಹ 


೧೨೬ 


ಮೃಷ್ಟೋದನ : ಮಿಷ್ಟ ,ಓದನ.. 
ಮೃಷ್ಟಾ ನ್ನ ಪಕ್ಕಾ ನ್ನ 
ಮಾನಿಸಾ: ಮನುಷ್ಯ 
ಮಾಸಹ : ಲಕ್ಷ್ಮೀಸಹಿತ 
ಮಾರಸಾಯಕ : ಕಾಮಬಾಣ 
ಮುಖಬಾಲಾರ್ಕ : ಬಾಲಸೂರ 
ನಂತೆ ಮುಖವುಳ್ಳ 
ಮುಗ್ಧಾಂಗಿ : ಮೋಹವನ್ನುಂಟು 
ಮಾಡುವ ಶರೀರ ಉಳ್ಳವಳು 
ಮುಗುಳಗಣೆಯ : ಕಾಮ 
ಮುನಿವೆಂಗಳು : ಮುನಿಸತಿಯರು 
ಮುಳ್ಳೊರಿ : (ವಿಶೇಷ ಸಂದರ್ಭ 
ದಲ್ಲಿ) ಸಂಕಟಗಳ ಸಮೂಹ 
ಮೆಲ್ಲೆ ದೆಗಾರ್ತಿ : ಮೆದುವಾದ 
ಎದೆಯುಳ್ಳವಳು 
ಮೇಲೆ 
ಮೋಡಗಳ ಸನೂಹ 
ಭೂಮಿ 
ನೀರುಹಾಕಿಕೂಳ್ಳುವ 


ಮೇಗೆ : 
ಮೇಘಾಳಿ : 
ಮೇದಿನಿ: 
ಮೊಗುವ ; 
ಮೌಳಿ: ಕಿರೀಟ 

ಯಶಸು : ಯಶಸ್ಸು ಕೇರ್ತಿ 
ಯಾವಸ: ಹುಳುಕಡಿ 
ರಂಹಸ : 
ರಥಾಚರಣಧರ : ಕೃಷ 
ರವ: 
ರಾಕೇಂದು : 
ರಾಮೆ: 'ಲ 


ಸಪ,ಳ 
ಹುಣ್ಣಿಮೆ ಚಂದ್ರ 


ಪಿ 


೧೨೮ 


ರಾಮೆಯರು : ರೆಮಣಿಯರು 


ರುಧಿರೆ: ಠಕ್ಕ 
ರೋಚಿ : : ಕಾಂತಿ 
ಲವ : ಕಣ, ಶೀರಸಣ್ಣ ಭಾಗಃ 
(ಸಮಯ ಅಥವಾ ಪದಾರ್ಥದ 
ಸಣ್ಣ ಅಳತೆ) 
ಲಾಂಗೂಲ: ಬಾಲ 
ಲುಬ್ಬ : ಅತ್ಯಾಸಕ್ಕ, ಲೋಭಿ 
ಲೋಗರು: ಜನಸಾಮಾನ್ಯರು, 
| ಜನರು 
ಲೋಲ : ಚಂಚಲ, ಆಸಕ್ತ 
ವಂಶ: ಕೊಳಲು 
ವಟಿಸತ್ರ : ಆಲಜಿಲೆ 
ವಡವಾನಳ: ಕಾಡ್ಗಿಚ್ಚು 
ವಚಃ ಶಶೀ“ 
ವರಜನಪ್ರಭು : ಸಜ್ಜನರ ಒಡೆಯ | 
ವಲ್ಕಲ : ನಾರಿನ ಬಟ್ಟೆ 
ವಸನ: ವಸತ್ಕಿ ಆಶ್ರಮ, ಮನೆ 
ವೃಂದಾರಕ : ದೇವತೆಗಳು 
ವಾಟ : ಹಾಡಿ 
ವಾತಜಾತ: : ವಾಯುಸುತ 
ವಾತಿನ : ''ವತಾತಿನ 
ವಾಮದೃಶೆಯರು : ಪ್ರೇಮದೃಷ್ಟಿ | 
ಯಿಂದ ಕೂಡಿದವರು 
ವಾರಿ: ನೀರು 
ವ್ಯಾಳರಾಕ್ಷ: ಗರುಡ (ವ್ಯಾಳಾರಿ) 
ದಂತೆ ಸೂಕ್ಷ್ಮವಾದ ಕಣ್ಣುಳ್ಳ 


ಶಬ ಕೋಶ 
೦ಎ 


ವಿಕ್ರಮತ್ರಯ : ಮೂರು ಪದ 
| 


ನ್ಯಾಸಗಳು 
ವಿಖನಸ : ಬ್ರಹ್ಮ 
ನಿಟಪ: ವೃಕ್ಷ, ಗಿಡ 
ವಿಪ: ಗರುಡ 
ನಿಪಿನ : ಅರಣ್ಯ 
ವಿಭಾಡಿಸು : ಗೆಲ್ಲು 
ವಿರಂಚಿ : ಬ್ರಹ್ಮ 
ವಿವಸ್ತ್ರೆಯರು : ವಸ್ತ್ರವಿಲ್ಲದವರು 
ವಿಶಿಖ: ಶರ್ಮ ಬಾಣ 


ವೈದ್ಯುತಾಗ್ನಿ : ಮಿಂಚು, ಸಿಡಿಲು 


ಶತಿವದನೆ: ಇಂದುವದನೆ, ಚಂದ್ರ 
ಮುಖಿ ' 
ಶ್ಯಾಮ : ನೀಲವರ್ಣ 
ಶ್ರುತಿತತಿ: ಶ್ರುತಿಸಮೂಹ 
ಶೂಲಿ : ಶಿವ 
ಶೃಗಾಲ: ನರಿ 
| ಶೇಷತಲ್ಪ : ಶೇಷಶಾಯಿ, ವಿಷ್ಣು 
| ಶ್ರೋತರ ಕಿವಿ 
ಶೌಂಡ ಶ್ರೇಷ್ಠ 
ಶೌರಿ: ಕೃಷ್ಣ 
| ಸಂತಾರೆ : ಸಂತರೇ 
| ಸಂದುಗಡಿ: ಕೀಲು, ಮರಡು 
| ಸಂದೋಹ : ರುಂಪು 
ಸಂಸ್ಕೃತಿ : ಸಂಸಾರ 
ಸತ್ಯೇಶ ನ ಬ್ರಹ್ಮ 
ಸ್ನವಿಸು : ಸ್ತೋತ್ರಮಾಡು 


೧೨೯ 


ಬಿಲ್ಲವ ಬಸ್ಸ 
ಸದ್ಮ: ಮನೆ ಅವಾಸ ಸುನೂಪುಕೆ: ಕಾಲಿನ ಆಭರಣ 
ಸನ್ನಗದ್ದೆದ :: ಬಹಳ ಗದದ ಸುಮಾರ್ಗಣ : ಬಾಣ 
ಸನ್ನಿಕರ್ಷಣ : ಸಾಮೂಸ್ಯ ಸುರಪತಿ: : ಇಂದ್ರ 
ಸರೀಸೃಪ: ಉರಗ ಹಾವು ಸುರಭಿ: ಕಾಮಧೇನು 
ಸ್ಮರಾಸ್ತ್ರ: ಕಾಮನ ಬಾಣ ಸುರಖಯಷಿ: ನಾರದ 
ಸ್ವಧಾಮ : ಸ್ವಂತಮನೆ ಸೋಮಕುಲಸ : ಚಂದ್ರವಂಶದಲ್ಲಿ 
ಸ್ವರಮಣ: ಕೃಷ್ಣ | ಪ್ರಮುಖ 
ಸಾಂದ್ರ: ದಟ್ಟ, ನಿಬಿಡ ಹಸಗೆಡು : (ಹಸಿಕೆಡು) ಹಾಳಾಗು, 
ಸಾಯಕ : ಬಾಣ ಅಸ್ತವ್ಯಸ್ತವಾಗು 
ಸಾರಂಗಾಕ್ಷೇರು : ಹರಿಣಾಕ್ಷಿಯರು |ಹವ್ಯಾನ್ನ: ನೈನೇದ್ಯದ ಅನ್ನ 
ಸಾಸಿರನಯನ: ಇಂದ್ರ ಹೃತ್ತಾಪ: ಹೃದಯದ ತಾಪ 
ಸ್ವಾದ್ವನ್ನ : ಪಕ್ವಾನ್ನ ಹೃಷ್ಟಮನ : ಸುಪಿಸನ್ನ ಮನಸ್ಸು 
ಸಿರಿವರ : ತ್ರೀವಿಷು ಹೊಂದಾಳೆ : ಹೊನ್ನಿನ ತಾಳೆ 
ಸ್ನಿಗ ಸ್ನೇಹಯುಕ ಹೊಲಬು : ರೀತಿ 
ಸೀಮಂತಿನಿಯರು : ಸ್ತ್ರೀಯರು [ಹೈಮಂತ : ಹೇಮಂತಖುತುವಿನ 
ಸುಕಲಾನಿಧಿ : ಚಂದ್ರ ಕುಥೆ: ಹಸಿವು 

ಯೂ 

ಯ 
ಟಪ್ಪ ಣಿ 


ಅಂಧಕಾತ್ಮಜ : ಅಂಧಳಾದ ಅಂಜನೆಯ ಕುವರ -ಹನುಮಂತ. 

ಅಂಬರೀಷ: ಸೂರ್ಯವಂಶದ ವೈವಸ್ತತಮನುವಿನ ಮಗನಾದ ನಾಭಾಗನ 
ಪುತ್ರನು. ಇವನು ವಿಷ್ಣು ಭಕ್ತಾಗ್ರೇಸರ. ಏಕಾದಶಿ ವ್ರತಸರಾಯೆಣ. 
ಒಮ್ಮೆ ದುರ್ವಾಸೆಯಸಿಗಳು ಇವನ ವ್ರತ ಕೆಡಿಸಬೇಕೆಂದು ಬಂದು 
ವಿಷ್ಣುವಿನ ಚಕ್ರಾಯುಧಕ್ಕೆ ಬಲು ತೊಂದಕೆ ಸಟ್ಟು ಅಂಬರೀಷನಿಗೆ 
ಮೊರೆಹೊಕ್ಕು ಚಕ್ರಾಘಾತದಿಂದ ಉಳಿದುಕೊಂಡರು. 


೧೩೦ ಬವಣೆ 


ಅಂಬುಜಸಮಾಸ್ಯ : ಕಮಲಕ್ಕೆ ಸಮಾನವಾದ ಮುಖವುಳ್ಳೆ. 
ಅಜವಿಳ : ಕಾನ್ಯಕುಬ್ಬದ ಒಬ್ಬ ಬ್ರಾಹ್ಮಣ. ತಂದೆ, ತಾಯಿ, ಹೆಂಡತಿ 
| ಇವರನ್ನೆಲ್ಲಾ ಬಿಟ್ಟು ಸೂಳೆಯ ಮನೆಯಲ್ಲಿ ದುರಾಚಾರದ ಜೀವನ 
ಸಾಗಿಸಿದ್ದ. ಇವನ ಹತ್ತು ಮಕ್ಕಳಲ್ಲಿ ಕೊನೆಯವನ ಹೆಸರು. 
ನಾರಾಯಣ. ಅಂತ್ಯಸಮಯದಲ್ಲಿ ಅಜಮಿಳನು ತನ್ನ ಮಗನನ್ನುಕರೆದ. 
" ನಾರಾಯಣ? ಎಂಬ ನಾಮಸ್ಮರಣೆಯನ್ನು ಅಂತ್ಯದಲ್ಲಿ ಆತ 
ಪಠಿಸಿದ್ದರಿಂದ ಹರಿಯು ಈತನಿಗೆ ಮೋಕ್ಷನದವಿಯನ್ನಿತ್ತ. 
ಅದಿತಿ: ದಕ್ಷಪ್ರಜಾನತಿಯೆ ಮಗಳು, ಕಶ್ಯಪಮುಫಿಯ ಪತ್ನಿ. ಈಕೆಗೆ 
“ಯ ಎಂಬ ಹೆಸರಿದೆ. ಇಂದ್ರ ಮೊದಲಾದ ದೇವತೆಗಳೂ ದ್ವಾದಶ 
ಆದಿತ್ಯರೂ ಈಕೆಯ ಮಕ್ಕಳು. 
ಅರಿಆರು: ಕಾಮ, ಕ್ರೋಧ, ಲೋಭ, ಮೋಹ, ಮದ್ಯ ಮತ್ಸರ 
ಎಂಬ ಷಡ್‌ವೈರಿಗಳು. 
ಅಹಲ್ಯೋದ್ದರ:: ಶಾಪದಿಂದ ಶಿಲೆಯಾಗಿ ಬಿದ್ದ ಅಹಲೈಯನ್ನು ರಾಮಾ- 
ವತಾರದಲ್ಲಿ ಉದ್ದರಿಸಿದ್ದು. 
ಅಹೋಬಲದ ನರಸಿಂಗಯ್ಯ: ಮದ್ರಾಸ್‌ ರಾಜ್ಯದ ಅಹೋಬಲ ಕ್ಷೇತ್ರದ 
ಸ್ವಾಮಿಯಾದ ತ್ರೀನರಸಿಂಹದೇವರು. 
ಆನಂದತೀರ್ಥ : ಮಧ್ವಾಚಾರ್ಯರು. 
ಕಂಚೀವರದ ರಾಜಯ್ಯಾ : ವಿಷ್ಣುಕಂಚಿ ಕ್ಷೇತ್ರದ ಶ್ರೀಕೃಷ್ಣ. 
ಕಂಧರದಶಕ : ರಾವಣ 
ಕಡೆಮೊದಲಿನೊಡೆಯ : ಪರಮಾತ್ಮ (ಜೀವದ ಆರಂಭ ಮತ್ತು ಅಂತ್ಯಕ್ಕೆ 
ಒಡೆಯ) | | 
ಕಮಲಾಯತಲೋಚನ : ಕಮಲದಂತೆ ವಿಶಾಲವಾದ ಕಣ್ಮುಳ್ಳವ 
ಕರ್ಮತ್ರಯ : ನಿತ್ಯಕರ್ಮು, ನೈಮಿತ್ತಿಕ, ಕಾಮ್ಮಕ 
ಕೃತಪುರದ ನೀರನಾರಾಯಣ* ' ಗದುಗಿನ ವೀರನಾರಾಯಣ 
ಕರಣತ್ರಯ : ' ಇಂದ್ರಿಯತ್ರಯ 


೧೩೧ 
ಬಿಪ್ಪಣಿ 4 


ಕಾಮ್ಯಕರ್ಮ : ಫಲಾಪೇಕ್ಷೆಯಿಂದ ಮಾಡುವ ಕರ್ಮಗಳು 

ಕೊಲ್ಲಾ ಪುರದ ಕನ್ಯೆ: ಕೊಲ್ಲಾಪುರದ ಲಕ್ಷ್ಮೀದೇವಿ 

ಕೊಲ್ಲಾ ಪುರದನಾಥೆ : ಕೊಲ್ಲಾಪುರದ ಒಡತಿ ಲಕ್ಷ್ಮೀದೇವಿ 

ಜತುರ್ಮುಖ: ಬ್ರಹ್ಮ 

ಚತುರ್ಮುಖನಯ್ಯ : ವಿಷ್ಣು 

ನಾಗಂಪುಗಮ : ಗರುಡನನ್ನೇರಿ ಸಂಚರಿಸುವನ (ವಿಷ್ಣು? 

ನಾಗಾರಿ ಮಧ್ಯೆಯರು : ಗಜಗಲಿಗೆ ವೈರಿಯಾದ ಸಿಂಹದಂತೆ ನಡು 
ಉಳ್ಳವರು 

ನಂದಯಶೋದೆಯ ಸೂನು : ಕೃಷ್ಣ 

ಪಂಚಬಾಣ : ಕಾಮ 

ಪಂಚಬಾಣನಯ್ಯ : ಕೃಷ್ಣ 

ಸಂಚಸಂಸ್ಕಾರಗಳು : ತಪ್ಪಮುದ್ರಾಶ, ಊರ್ಧ್ವಪುಂಡ್ರಧಾರಣೆ, ಕೃಷ್ಣ 
ನಾಮ, ಅಷ್ಟಾ ಕ್ಷ ಮಂತ್ರಧ್ಯಾ ನ, ಭಗವತ್‌ಪೂಜೆ 

ಸೃಥುಚಕ್ರವರ್ತಿ;: ವೇನರಾಜನ ಮಗ. ಯಾದವರಲ್ಲೊಬ್ಬ. ಈತನ 
ಪತ್ತಿ ಅರ್ಚಿ. ಈಕೆಯಲ್ಲಿ ಅಂತರ್ಧಾನನೆಂಬ ಮಗನಾದ. ಈತನ 
ಮರಿಮಗನೇ ಪ್ರಾಚೀನ ಬರ್ಹಿ. 

ಪ್ರಾವೃತರು : ಸಂಸಾರದಿಂದ ಮುತ್ತಲ್ಪಟ್ಟಿವರು. 

ಪುಂಡಲೀಕವರದೆ ಪಂಢರಿಯ : ಮಹಾರಾಷ್ಟ್ರದ ಪಂಢರಪುರ ಕ್ಷೇತ್ರದ 
ವಿಠ್ಮಲದೇವರು. 

ಪುರೂರವ : ಚಂದ್ರಪುತ್ರನಾದ ಬುಧನಿಂದ ಇಲೆಯಲ್ಲಿ ಜನಿಸಿದವ. ಈತ 
ದೇವನಿಲಾಸಿನಿಯಾದ  ಊರ್ವಶಿಯಲ್ಲಿ ಆಯು, ಧೀಮಂತ್ಕ 


ಅಮಾವಸು, ದೃಢಾಯ್ಕು ವನಾಯ್ಕು ಶತಾಯು ಎಂಬ ಪುತ್ರರನ್ನು 
ಸಡೆದ. 


ಪೂರ್ಣಪ್ರಜ್ಞ : ಆಚಾರ್ಯ ಮ ಧ್ವರು 
ಪೌಂಡ್ರಕ : ಪುಂಡ್ರವಂಶದ ವಾಸುದೇವನ ಪುತ್ರ. ಈತನು ಶ್ರೀಕೃಷ್ಣನಂತೆ 
ಶಂಖ್ಯ ಚಕ್ರಗಳನ್ನು ಧರಿಸುತ್ತಿದ್ದ. ಈತನ ವಧೆ ಕೃಷ್ಣನಿಂದ ಆಯಿತು. 


೧೩೨ ಓಸ ಜೆ 


೨೨ 

ಭಗದತ್ತ : ಭೂಮಿದೇವಿಯ ಮೊಮ್ಮಗ, ನರಕಾಸುರನ ಮಗ ಈತನ 
ರಾಜಧಾನಿ ಪ್ರಾಗ್ಮೋತಿಷಪುರ, ಕೃತಪ್ರಜ್ಞ ಮತ್ತು ವಜ್ರದತ್ತ 
ರೆಂಬರು ಭಗತ್ತನ ಮಕ್ಕಳು. ಸುಪ್ರತೀಕವೆಂ್ಬಬ ಮಹಾಗಜವು 
ಇವನ ವಾಹನವಾಗಿತ್ತು. ಭಾರತ ಯುದ್ದದ ಹನ್ನೆರಡನೆಯ ದಿನ 
ಭಗದತ್ತನು ಸುಪ್ರತೀಕವನ್ನೇರಿ ಪಾಂಡವರ ಸೇನೆಯನ್ನು ಧ್ವಂಸ. 
ಮಾಡತೊಡಗಲು, ಭೀಮಾದಿಗಳು ಈತನೊಡನೆ ಸೆಣಸದಾದರು. 
ಕೊನೆಗೆ ಕೃಷ್ಣಕಾರಸ್ಥಾನದಿಂದ ಅರ್ಜುನನ ಅರ್ಧಚಂದ್ರಾಕೃತಿಯ 
ಬಾಣದಿಂದ ಹತನಾದ. 

ಬದರಿಯ ನರನೂರಾಯಣಯ್ಯಾ : ಉತ್ತರ ಪ್ರದೇಶದ ಬದರೀಕ್ಷೇತ್ರದ 
ನಾರಾಯಣಸ್ವಾಮಿ. 

ಬಲಿಮದ ಹೃತ : ಬಲಿಚಕ್ರವರ್ತಿಯ ಗರ್ವಶರಣಮಾಡಿದ 

ಬೃಹದ್ಭಾನು: ಈತನೂ ಒಬ್ಬ ದೇವತೆ. ದಿವನ ಮಗ 

ಭೂಮಿಜಾರಮಣ: ತ್ರೀರಾಮಚಂದ್ರ 

ಮದನನಯ್ಯ : ಕಾಮನ ತಂದೆ -- ಕೃಷ್ಣೆ 

ಮೇಲಾಪುರದ ಚೆನ್ನ: ಬೇಲೂರ ಚೆನ್ನಕೇಶವ 

ಯದುಗಿರಿನಾಥ : ಯದುಗಿರಿಯೆಂಬ ಶ್ರೀವೈಷ್ಣವ ಕ್ಷೇತ್ರ (ಕರ್ನಾಟಕ) 

ರತಿಪತಿಪಿತ: ಕೃಷ್ಣ | 

ರಾಕಾಚಂದ್ರ: ಹುಣ್ಣಿಮೆಚಂದ್ರ 

ವಡ್ಡಿ ಜಗನ್ನಾಥ : ಪುರೀಜಗನ್ನಾಥ (ಓರಿಸಾರಾಜ್ಯ) 

ವ್ಯಾಸಸೂನು : ಶುಕಮುಸಿ 

ವೇದಸ್ತೇಯಾರಿ : ಸೋಮಕನೆಂಬ ರಾಕ್ಷಸನು ವೇದಗಳನ್ನು ಅಪಹರಿಸಲು 
ನಿಷ್ಣುವು ಮತ್ತಾ ,ವತಾರಹೊಂದಿ ಆ ರಕ್ಕಸನನ್ನು ಕೊಂದು ನೇದ 

ಳನ್ನು ಉದ್ದರಿಸಿದನು. 

ಸತ್ರಾಜಿತ: ಯದುವಂಶದ ಫಿಮ್ನನ ಮಗ. ಸತ್ತತನನಂಶದ ನಿಘನ ಮಗ. 

ಇವನಿಗೆ ಪ್ರಸೇತಜಿತು, ಸತ್ರಾಜಿತು ಎಂಬಿಬ್ಬರು ಮಕ್ಕಳು. ಸೂರ್ಯ 


ಟಪ ಣಿ ೧೩್ಲಷ್ಲಿ 


ನನ್ನು ಕುರಿತು ಸತ್ರಾಜಿತನು ತಪಸ್ಸು ಮಾಡಿ ಸ್ಥಮಂತಕ ರತ್ನವನ್ನು 
ಪಡೆದನು. 

ಸರಸಿಜಭವ : ಬ್ರಹ್ಮ 

ಸಾಮಜಾರಾತಿಹರ : ಗಜೇಂದ್ರನಿಗೆ ಮೋ ಕ್ರಡಾಯೆಕನಾದ ಕೃಷ್ಣ 

ಸಾಯುಜ್ಯ: ಮೋಕ್ಷ (ಚತುರ್ವಿಧ ಮೋಕ್ಷದಲ್ಲಿ ಒಂದು ಪ್ರಕಾರ) 

ಸಿರಿಮುಷ್ಟಿ ನಾಥ. ಕುಂಭಕೋಣಂದ ಹತ್ತಿರ ಇರುವ ತ್ರೀಮುಷ್ಕ್ಜ ಕ್ಷೇತ್ರದ 
ಸ್ವಾಮಿ. 

ಸಿರಿರಂಗದ ರಂಗರಾಯಯ್ಯಾ : ತಿರುಚಿನಾಸಲ್ಲಿಗೆ ಮೂರು ಮೈಲು 
ದೂರದಲ್ಲಿ ಶ್ರೀರಂಗ ಕ್ಷೇತ್ರವಿದೆ. ಇಲ್ಲಿ ಶ್ರೀರಂಗನಾಥಸ್ವಾಮಿಯ 
ಬೃಹತ್‌ ದೇವಾಲಯವಿದೆ. 

ಸುವ ಐ 

ಸೋಮಕಖಳ : ವೇದಗಳನು 


ಸ ಕದ್ದೊಯ್ದ ರಾಕ್ಷಸನಿವ. ವಿಷ್ಣುವು 
ರಿ 


ಮತ್ಸಾ $ವತಾರದ್ದ್ಧೂ ಈತನನ್ನು ಕೊಂದು ವೇದಗಳನ್ನು ಉದ ರಿಸಿದ. 
“ನನನ್‌ ಜಾ 
ಹಂಸವಾಹನ ಬ್ರಹ್ಮಾ 


ಹಂಸವನಾಹನಪಿತ : ಏಷ್ಟು 
ಹನಿರ್ಧಾನಿ: ಯಜ್ಞವನ್ನು ಪೂರೈಸುವವಳು. (ಯಜ್ಞಕ್ಕೆ ಬೇಕಾಗುವ 
ಬಹು ಸಾಮಗ್ರಿಗಳು ಈಕೆಯಿಂದಲೇ ಹುಟ್ಟುತ್ತವೆ), 


4 


ಲ | isi! 


ಇತ್ತೀಚೆನ ಪ್ರಕಟನೆಗಳು 


ಜೆ 


* + 
ಮಾಜೀಮಂತ್ರಿ ಬಸವರಾಜ ಕಟ್ಟೀಮನಿ 
ಬೆಂಗಳೂರಿಗೊಂದು ಟಿಕೀಟು » 
ಗೋಡೆಗಳು ಸುಂದರ ನಾಡಕರ್ಣಿ 
ಶಾಲಾ ಆರೋಗ್ಯ ವಿಜ್ಞ್ಯಾನ ಬಿ. ಸಿ. ಕಲಾಲ 
ಭಾರತೀಯ ವಿಜ್ಞಾನಿಗಳು ಶಾನಭಾಗ 
ಕಾಗದ ಎಸ್‌: ವೆಂಕಟೇಶಮೂರ್ತಿ 
ಮಾಧವಕರುಣಾವಿಲಾ; ಗಳಗನಾಥ 
ಶ್ರೀರಾಮಕ್ಕಷ್ಮರ ದೃಷ್ಟಾಂಶಕಥೆಗಳು ಕೋ. ಚೆನ್ನೆ ಬಸಸ್ಪ 
ಭಾರತೀಯ ಶಿಕ್ಷಣದ ಇತಿಹಾಸ ಪ್ರೊ. ನಂಜುಂಡಸ್ವಾಮಿ 
ಹೊಯ್ಸಳರ ಇತಿಹಾಸ 
ಕೈಗನ್ನಡಿ (ಜನಪ್ರಿಯ ಹಸ್ತಸಾಮುದ್ರಿಕಶಾಸ್ತ್ರ ಗ್ರಂಥ) 
ನಾಕುತಂತಿ ಅಂಬಿಕಾತನಯದತ್ತ 
ಆದರ್ಶ ಮಹಿಳಾರತ್ನಗಳು ವಾಗೀಶ 
ಕವಿರತ್ನಾಕರ ವರ್ಣಿ ಹೇಮಲತಾ ಪದಕಿ 
ಸಿದ್ಧಚಕ್ರ ಮಿರ್ಜಿ ಅಣ್ಣಾರಾಯ 
ಕಾಮನಬಿಲ್ಲು ಸತ್ಯ ಕಾಮ 
ಮಂಗಳಸೂತ್ರ ಚ. 
ಕಣ್ಣೀರು ಈ 


ಕನ್ನಡ ಸಂಹಿತ್ಯ ಸಂಸ್ಕೃತಿ ದರ್ಶನ ಪ್ರೊ. ಸುಂಕದ 


೪.೫೦ 
35-0೦ 
೪-೫೦ 
೪.೦೦ 
೨-೫೦ 
೧-೫5೦ 
೨೫-೦೦ 
೬.೦೦ 
೪.೦೦ 
ಪಿ: ೨೫ 
೪.೦೦ 
೪.೦೦ 
೪.೦೦ 
೪.೦೦ 
೬-೦೦ 
೪.೦೦ 
೬.೦೦ 
೪.೦೦ 
೧೨.೦೦ 


